KA/ BG-GPO/2515/\WPP-47 12009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜುಲೈ ೮, ೨೦೧೦ (ಆಷಾಢ ೧೭, ಶಕ ವರ್ಷ ೧೯೩೨) ಸಂಚಿಕೆ ೨೭ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 











ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 


ವಿಷಯ : 2009-10ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 
ಕಾರ್ಯಕ್ರಮಗಳಿಗೆ ಮಾಡಲಾದ ವೆಚ್ಚ ರೂ.700.00 ಲಕ್ಷಗಳ ಲೆಕ್ಕ ತಪಾಸಣೆ ಕುರಿತು. 


ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 33 ವಿತ್ರಮ 2009, ದಿನಾಂಕ 13-07-2009. 
2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆ ಇವರ ಟಿಪ್ಪಣಿ ಸಂಖ್ಯೆ 0 : 49 : 2010, ದಿನಾಂಕ 
22-02-2010. 
3) ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯನಿರ್ವಾಹಕ 
ಕಾರ್ಯದರ್ಶಿಯವರ ಟಿಪಣಿ ದಿನಾ೦ಕ : 09-04-2010. 
ಸ್ತಾವನೆ : 
ಮೇಲೆ ಓದಲಾದ (1) ರಲ್ಲಿ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯಕ್ರಮಗಳಿಗಾಗಿ 2009-10 ನೇ ಸಾಲಿನ 
ಲೆಕ್ಕಶೀರ್ಷಿಕೆ 3425-60-600-0-02, ಯೋಜನೆ ಅಡಿಯಲ್ಲಿ ಕಲ್ಪಿಸಲಾದ ಒಟ್ಟು ಆಯವ್ಯಯ ಅನುದಾನ ರೂ.10.00 
ಕೋಟಿಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. 
ಮೇಲೆ (2) ರಲ್ಲಿ ಓದಲಾದ ಟಿಪ್ಪಣಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯಕ್ರಮಗಳ 
ಅನುಷ್ಠಾನಕ್ಕಾಗಿ ವಿವಿಧ ಸಂಸ್ಥೆಗಳಿಗೆ ರೂ.700.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದ್ದು ಇದರ ಸಮರ್ಪಕ ಬಳಕೆಯನ್ನು 
ಖಚಿತಪಡಿಸಿಕೊಳ್ಳುವುದು ಅವಶ್ಯಕವಾಗಿರುವುದರಿಂದ ಈ ಪ್ರಕರಣವನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ, ದಾರ್ಶನಿಕ 
ಸಮೂಹದ ಕಾರ್ಯಕ್ರಮಗಳಿಗೆ ಬಿಡುಗಡೆ ಮಾಡಲಾದ ರೂ.700.00 ಲಕ್ಷಗಳ ವೆಚ್ಚಕ್ಕೆ ಸಂಬಂಧಿಸಿದಂತೆ ೦ & AG 
91708666 Aಟdtಂrs ರವರಿಂದ ಲೆಕ್ಕ ತಪಾಸಣೆ ನಡೆಸಲು ತಿಳಿಸಿರುತ್ತಾರೆ. 
ಮೇಲೆ ಓದಲಾದ (3) ರಲ್ಲಿನ ಪತ್ರಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಕಾರ್ಯನಿರ್ವಾಹಕ 
ಕಾರ್ಯದರ್ಶಿಯವರು, ೮ & AG empanelled Auditors ಆದ M/s MNS & Co. Bangalore ರವರನ್ನು 
ಸಂಪರ್ಕಿಸಲಾಗಿದೆ. ಇವರು ದಾರ್ಶನಿಕ ಸಮೂಹದ ಕಾರ್ಯಕ್ರಮಗಳಿಗೆ ಮಾಡಲಾದ ವೆಚ್ಚ ರೂ.700.00 ಲಕ್ಷಗಳ ಕುರಿತು 
ತಪಾಸಣೆ ಮಾಡಲು ಒಪ್ಪಿಗೆ ನೀಡಿರುತ್ತಾರೆ ಮತ್ತು ಈ ತಪಾಸಣಾ ಕಾರ್ಯನಿರ್ವಹಿಸಲು The Council of the Institute of 
Chartered Accountants of India, ರವರು 12 ಮೇ, 2006 ರಿಂದ ಪರಿಷ್ಕರಿಸಿ ನಿಗದಿಪಡಿಸಿದ ತಪಾಸಣಾ ಶುಲ್ಕವನ್ನು 


(Audit Charges) ಆಧರಿಸಿ ರೂ.60,000/- + ಸೇವಾ ತೆರಿಗೆ 10.3% ಗಳನ್ನು ಈ ತಪಾಸಣಾ ಕಾರ್ಯಕ್ಕೆ ನೀಡಬೇಕೆಂದು 
ತಿಳಿಸಿರುತಾರೆ. 


(೬. 


(೧೭೭೭) 


೧೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 39 ವಿತ್ರಮ 2010, ಬೆ೦ಗಳೂರು, ದಿನಾಂಕ : 17-04-2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಬಿಡುಗಡೆ ಮಾಡಲಾದ ರೂ.700.00 ಲಕ್ಷಗಳ ವೆಚ್ಚಕ್ಕೆ ಸಂಬಂಧಿಸಿದಂತೆ ೮ & AG 
6770876160 Auditors ಆದ M/s MNS & Co. Bangalore ರವರಿಂದ ಲೆಕ್ಕ ತಪಾಸಣೆ ನಡೆಸಲು ತೀರ್ಮಾನಿಸಲಾಗಿದ್ದು 
The Council of the Institute of Chartered Accountants of India, ರವರು 12 ಮೇ, 2006 ರಿಂದ ಪರಿಷ್ಕರಿಸಿ 
ನಿಗದಿಪಡಿಸಿದ ತಪಾಸಣಾ ಶುಲ್ಕವನ್ನು (Audit ೦೧೩೦65) ಆಧರಿಸಿ ರೂ.60,000/- + ಸೇವಾ ತೆರಿಗೆ 10.3% ಗಳನ್ನು ಈ 
ತಪಾಸಣಾ ಕಾರ್ಯಕ್ಕೆ ಸಂಭಾವನೆಯಾಗಿ ನೀಡಲು ಮಂಜೂರಾತಿ ನೀಡಲಾಗಿದೆ. ಈ ಲೆಕ್ಕತಪಾಸಣೆಗೆ ಸಂಬಂಧಿಸಿದಂತೆ 
ಕೈಗೊಳ್ಳಲಾಗುವ ಪ್ರಯಾಣ ಮುಂತಾದ ವೆಚ್ಚಗಳನ್ನು ವಾಸ್ತವಿಕತೆಯನ್ನಾಧರಿಸಿ ಹಿಂಬರಿಸಲು ಸಹಾ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ಮಂಜೂರಾತಿ ನೀಡಲಾಗಿದೆ. 


1 ಈ ತಪಾಸಣಾ ಕಾರ್ಯವು 2009-10ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಬಿಡುಗಡೆ ಮಾಡಿದ ಅನುದಾನಕ್ಕೆ ಸಂಬಂಧಪಟ್ಟ ಮಂಜೂರಾತಿ 
ಆದೇಶಗಳನ್ನು ಒಳಗೊಂಡಂತೆ ವಿವಿಧ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚಕ್ಕೆ ಸಂಬಂಧಿಸಿದ 
ಓಚರ್‌, ಬ್ಯಾಂಕ್‌ ತಃಖ್ತೆಗಳ ಪರಿಶೀಲನೆ, ಮುಂತಾದವುಗಳನ್ನು ನಿಗದಿತ ಅವಧಿಯಲ್ಲಿ (31, ಜುಲೈ 2010 ರ 
ಒಳಗಾಗಿ) ನಿರ್ವಹಿಸಿ, ಸಂಪೂರ್ಣ ರೂ.700.00 ಲಕ್ಷಗಳ ಮೊತ್ತದ ವೆಚ್ಚಕ್ಕೆ ಸಂಬಂಧಿಸಿದಂತೆ ಸಮಗ್ರ 
ತಪಾಸಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ತೆ. ಬೋರಲಿಂಗಯ್ಯ) 
ಪಿ.ಆರ್‌. 1074 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮಾಹಿತಿ ತಂತ್ರಜ್ಞಾನ. ಜೈವಿಕ ತಂತ್ರಜ್ಞಾನ. 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಈ ಈ ಜನಿ ಇ 
ವಿಷಯ : ಬೆಂಗಳೂರು ಇಂಡಿಯಾ ಬಯೋ 2010ರ ಕಾರ್ಯಕ್ರಮಕ್ಕೆ ಅನುದಾನ ಬಿಡುಗಡೆ 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 50 ವಿತ್ರಮ 2010, ದಿನಾಂಕ 12-04-2010. 
2) ನಿರ್ದೇಶಕರು (ತಾಂತಿಕ), ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಬೆಂಗಳೂರು ಇವರ 
ಏಕ ಕಡತ ಸಂಖ್ಯೆ : ವಿತಂಇ/ಬಯೋ-10/1/2010, ದಿನಾಂಕ 07-04-2010. 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ರಲ್ಲಿನ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರಿಸಿ, 2010-11ನೇ 
ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425-60-200-0-01 (101) (ಯೋ) ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಒಟ್ಟು 
ರೂ. 340.00 ಲಕ್ಷಗಳ ಅನುದಾನವನ್ನು ಕಲ್ಪಿಸಲಾಗಿದೆ. 
ಮೆ; ಎಂ.ಎಂ. ಆಕ್ಟಿವ್‌, ನಂ.9, ಯುಎನ್‌ಐ ಬಿಲ್ಲಿಂಗ್‌, ಮೊದಲನೇ ಮಹಡಿ, ವಸಂತನಗರ, ಬೆಂಗಳೂರು 
ಇಂಡಿಯಾ ಬಯೋ 2010ರ ಕಾರ್ಯಕ್ರಮವನ್ನು 2010ರ ಜೂನ್‌ 2 ರಿಂದ 4 ರವರೆಗೆ ದಿ ಲಲಿತ್‌ ಅಶೋಕ ಹೋಟೆಲ್‌, 
ಬೆ೦ಗಳೂರು ಇಲ್ಲಿ ನಡೆಸಲು ರೂ.10.00 ಲಕ್ಷಗಳ ಸಹಾಯಾನುದಾನ ಕೋರಿ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಸದರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲು ರೂ.10.00 ಲಕ್ಷಗಳನ್ನು ಮಂಜೂರು ಮಾಡುವಂತೆ ಮೇಲೆ ಓದಲಾದ (2)ರಲ್ಲಿನ ಏತ 
ಕಡತದಲ್ಲಿ ನಿರ್ದೇಶಕರು (ತಾಂತ್ರಿಕ), ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಬೆಂಗಳೂರು ಇವರು ಶಿಫಾರಸ್ಸು 
ಮಾಡಿರುವುದನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 60 ವಿತ್ರಮ 2010, ಬೆಂಗಳೂರು, ದಿನಾಂಕ : 17-04-2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಪ್ರಾಯೋಜಕರು, ಮೆ. ಎಂ.ಎಂ. ಆಕ್ಟಿವ್‌, ನಂ. 9, ಯು.ಎನ್‌.ಐ. 


ff) ದಾ 


ಬಿಲ್ಲಿಂಗ್‌, ಮೊದಲನೇ ಮಹಡಿ, ವಸಂತನಗರ, ಬೆಂಗಳೂರು. ಇವರು ಬೆಂಗಳೂರು ಬಯೋ 2010ರ ಕಾರ್ಯಕ್ರಮವನ್ನು 
2010ರ ಜೂನ್‌ 2 ರಿಂದ 4ರ ವರೆಗೆ ಬೆಂಗಳೂರಿನಲ್ಲಿ ನಡೆಸಲು ರೂ. 10.00 ಲಕ್ಷಗಳ (ರೂಪಾಯಿ ಹತ್ತು ಲಕ್ಷಗಳು ಮಾತ್ರ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೭೯ 





ಸಹಾಯಾನುದಾನವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, 
ಬೆಂಗಳೂರು. ಇವರಿಗೆ ಈ ಕೆಳಕಂಡ ನಿಬಂಧನೆ ಮತ್ತು ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಿದೆ. 


1) 


2) 


3) 


4) 


5) 


6) 


7) 


ಈ ವೆಚ್ಚವನ್ನು 2010-11 ನೇ ಸಾಲಿನ ಆಯವ್ಯಯದಲ್ಲಿನ ಲೆಕ್ಕಶೀರ್ಷಿಕೆ 3425-60-200-0-01 (101) (ಯೋ) 
ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನ ಇದರ ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಮೊತ್ತವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು, 
ಬೆಂಗಳೂರು, ಇವರು ಖಜಾನೆಯಿಂದ ಪಡೆದು ಮೇಲ್ಕಾಣಿಸಿದ ಕಾರ್ಯಕ್ರಮಕ್ಕಾಗಿ ಮೆ. ಎಂ.ಎಂ. ಆಕ್ಟೀವಾ ಈ 
ಸಂಸ್ಥೆಗೆ ಪಾವತಿಸತಕ್ಕದ್ದು. 

ಈ ಮೇಲಿನ ಅನುದಾನವನ್ನು ಖರ್ಚು ಮಾಡಿದ ಬಗ್ಗೆ ಸಂಸ್ಥೆಯು ಉಪಯೋಗತಾ ಪ್ರಮಾಣ ಪತ್ರ ಹಾಗೂ ಆಡಿಟ್‌ 
ಆದ ಲೆಕ್ಕಪತ್ರಗಳನ್ನು ಕಾರ್ಯಕ್ರಮ ಮುಗಿದ ತಕ್ಷಣ ಸಲ್ಲಿಸತಕ್ಕದ್ದು. 

ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ ಹಣವನ್ನು 
ಬೇರೆ ಯೋಜನೆಗೆ. ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುಮತಿ ಇಲ್ಲದೆ ವರ್ಗಾಯಿಸಬಾರದು. 

ಉದ್ದೇಶಿತ ಕಾರ್ಯಕ್ರಮಕ್ಕೆ ಖರ್ಚಾಗದ ಬಾಬ್ತು ಅನುದಾನವನ್ನು ಉಳಿಸಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ 
ತರದೇ ಇದ್ದದ್ದು ಕಂಡುಬಂದಲ್ಲಿ ಸದರಿ ಮೊತ್ತಕ್ಕೆ ಬ್ಯಾಂಕ್‌ ನೀಡುವ ಸರಳ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ 
ಪಾವತಿಸಿಕೊಳ್ಳಲು ಕ್ರಮಕೈಗೊಳ್ಳಲಾಗುವುದು. 

ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಮತ್ತು 
ಅಂತಹ ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಹಿಂತೆಗೆದುಕೊಳ್ಳಲು ಕ್ರಮ ತೆಗೆದುಕೊಳ್ಳಲಾಗುವುದು. 

ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ 
ಅಧಿಕಾರಿಯು ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 01 ಟಿಎಫ್‌ಪಿ 2008, ದಿನಾಂಕ 


16/05/2008ರ ಅಡಿಯಲ್ಲಿ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ತೆ. ಬೋರಲಿಂಗಯ್ಯ) 


ಪಿ.ಆರ್‌. 1075 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
INFRASTRUCTURE DEVELOPMENT SECRETARIAT 
Sub : Appointment of Nodel Agency for construction of Airstrips/Airports in Karnataka. 


Read: 1. Government letter No. IDD 125 DIA 2008, dated 24-03-2009. 
2. Government letter No. IDD 37 DIA 2003 (i), dated 3-04-2010. 
3. Government letter No. IDD 37 DIA 2003 (ii), dated 3-04-2010. 


Preamble: 


In letter read at Sl. No. (1) above, establishment of 10 airstrips was entrusted to KHB. KHB had 


made preparatory works in respect of a few airstrips and master plans for Raichur, Chikmagalur, Gadag, 
Bagalkot, Udupi and Davangere respectively. Since there was delay in identifying the land and organizing 
the inspection by AAl, it was decided to withdraw the development of airstrips at Chitradurga, Karwar, 
Haveri, Kollegal, Yadgir and Koppal districts from KHB and to entrust the same now to iDeCK along with 
the development of airstrips at Hassan and Bellary and the same was communicated, vide, letter dated 
03-04-2010 read at Sl.No. (2) above. 


2. Further, KHB was directed to function as a Nodel Agency for the development of airstrips at 


Raichur, CHikmagalur, Gadag, Bagalkot, Udupi and Davanagere vide letter dated 03-04-2010 read at 


Sl.No. 


(3) above. 


೧೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





3. To entrust the responsibility of Nodal Agency to IDeCK and KHB as revised above the 

following order is issued. 
GOVERNMENT ORDER NO. IDD 24 DIA 2010, BANGALORE, DATED 21-04-2010 

In the circumstances explained in the preamble, IDeCK is appointed as a nodel agency for the 
development of Greenfield airports at Bellary and Hassan along with the construction of airstrips at 
Chitradurga, Karwar, Haveri, Kollegal, Yadgir and Koppal. iDeCK will also continue to be the Nodal 
Agency for the development of Gulbarga, and Bijapur Airports. 

2. Karnataka Housing Board (KHB) is appointed as Nodal Agency for the construction of Airstrips 
at Raichur, Gadag, Chickmaglur, Bagalkot, Udupi and Davanagere. 

3. The expert who has been so far engaged by KHB for airport projects will continue as an 
independent adviser in all technical matters in the development of airstrips, in respect of airstrips for 
which KHB is the Nodal Agency. 


4. KHB and iDeCK would do the following :- 
i The agency shall first determine the type of airstrip required 
ii Liaise with Dy. Commissioner’s in identification of lands. 
iii Liaise with Statutory Authorities, AAI etc. to examine the suitability of the selected site and 
getting clearances. 
iv. Prepare Master Plan and other development plan. 
v. Co-ordinate all the processes for acquisition of land. 
vi. Prepare procurement documents, assist in tender 


vii Assist in evaluation of responses to procurement - tender, signing of Project Development 
Agreement, Land Lease Agreement or entrusting projects on EPC (as and when decided) 
viii (a) Prepare activity schedule in MS project and review the progress in terms of physical and 


financial performances. 

(b) Submit MPIC for the full year and 
ix. Assist IDD in preparing for meetings in Ministry of Civil Aviation. 
x. All aspects relating to commissioning. 


By Order and in the name of the Governor of Karnataka, 


PR. 1076 (N. Manjula Geetha) 
Under Secretary to Government, 
Infrastructure Development Department. 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಆರ್‌. ರಂಗಸ್ವಾಮಯ್ಯ, ತಹಶೀಲ್ದಾರ್‌, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರ 
ಅಮಾನತ್ತನ್ನು ತೆರವುಗೊಳಿಸಿ ಸ್ಥಳ ನಿಯುಕ್ತಿಗೊಳಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಕಂಇ 556 ಎಎಸ್‌ಡಿ 2009, ದಿನಾಂಕ 21-12-2009 
2) ದಿನಾಂಕ 8-4-2010 ರಂದು ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರ ಸಭೆಯ 
ನಡವಳಿಗಳು. 
ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ಸರ್ಕಾರದ ಆದೇಶದಲ್ಲಿ, ಚಿಕ್ಕಮಗಳೂರು ತಾಲ್ಲೂಕು ಹಿರೇಗೌಡ ಗ್ರಾಮದ 
ಸರ್ವೆ ನಂ. 148/ಎ1ರ 3-00 ಎಕರೆ ಶ್ರೀ ಸದಾಶಿವ ಬಿನ್‌ ಪುಟ್ಟಪ್ಪ ಎಂಬುವರ ಖಾತೆಯ ಖುಷ್ಕಿ ಹಿಡುವಳಿ ಜಮೀನಿನ 
ಪೈಕಿ 0.18 ಗುಂಟೆ ಜಮೀನನ್ನು ಬಾಜುದಾರರಾದ ಶ್ರೀ ಹೆಚ್‌. ಎಸ್‌. ಶೇಖರಪ್ಪ ಎ೦ಬುವರು ಒತ್ತುವರಿ ಮಾಡಿರುವುದನ್ನು 
ಬಿಡಿಸಿ ಕೊಡಬೇಕೆಂದು ಠಾಣಾಧಿಕಾರಿ, ಸಖರಾಯ ಪಟ್ಟಣ ಪೋಲೀಸ್‌ ಠಾಣೆ ಇವರಿಗೆ ಶ್ರೀ ಹೆಚ್‌.ಪಿ.ಸದಾಶಿವ ಎಂಬುವರ 
ಖಾತೆಯ ಖಾಸಗಿ ಜಮೀನಿನ ಒತ್ತುವರಿಯನ್ನು ತೆರವು “ಮಾಡಿಸಿ ಖಾತೆದಾರರಿಗೆ ಬಿಡಿಸಿಕೊಡುವಂತೆ ಪೊಲೀಸ್‌ ಅಧಿಕಾರಿಗೆ 
ಆದೇಶ ಮಾಡಿ ಕರ್ತವ್ಯಲೋಪ ಎಸಗಿ ಕರ್ನಾಟಕ ನಾಗರೀಕ ಸೇವಾ (ನಡವಳಿ) ನಿಯಮಗಳು 1966ರ ನಿಯಮ 3(2)() 
ನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವುದರಿಂದ, ಮೇಲೆ ಓದಲಾದ ಕ್ರಮಸ ೦ಖ್ಯೆ : (0ರ ಸರ್ಕಾರದ ಆದೇಶದಲ್ಲಿ, ಶ್ರೀ ಆರ್‌. 
ರಂಗಸ್ವಾಮಯ್ಯ ತಹಶೀಲ್ದಾರ್‌, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ "ವರನ್ನು ಕರ್ನಾಟಕ ನಾಗರೀಕ ಸೇವಾ. (ಸಿಸಿಎ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೮೧ 





ನಿಯಮಾವಳಿಗಳು 1957ರ ನಿಯಮ 10(1)(ಡಿ) ಮತ್ತು 10(3) ರನ್ವಯ ಇಲಾಖಾ ವಿಚಾರಣೆ ಬಾಕಿ ಇರಿಸಿ, ಅಮಾನತ್ತಿನಲ್ಲಿ 
ಇರಿಸಿ ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (2) ರ ದಿನಾಂಕ : 8-4-2010ರ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯ 
ನಡವಳಿಯಲ್ಲಿನ ಕ್ರಮ ಸಂಖ್ಯೆ : 11 ರಲ್ಲಿ ಶ್ರೀ ಆರ್‌. ರಂಗಸ್ವಾಮಯ್ಯ ತಹಶೀಲ್ದಾರ್‌, ಇವರ ಅಮಾನತ್ತನ್ನು ತೆರವುಗೊಳಿಸಿ 
ವಿಶೇಷ ತಹಶೀಲ್ದಾರ್‌, ಹನೂರು, ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಇಲ್ಲಿಗೆ ನೇಮಿಸುವಂತೆ 
ನಿರ್ಣಯವಾಗಿರುತ್ತದೆ. ಅದರಂತೆ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಜ 556 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ : 20-04-2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನಲೆಯಲ್ಲಿ, ಶ್ರೀ ಆರ್‌. ರಂಗಸ್ವಾಮಯ್ಯ, ಸಹತದ 
ನಾಗಮಂಗಲ ತಾಲ್ಲೂಕು ಮಂಡ್ಯ ಜಿಲ್ಲೆ (ಪ್ರಸ್ತುತ ಅಮಾನತ್ತು) ಇವರನ್ನು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳೆ' ನಿಯಮ 10(5)(2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರವು ಅವರ ವಿರುದ್ಧದ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಸದರಿಯವರನ್ನು "ಈ ಕೂಡಲೇ ಜಾರಿಗೆ 
ಬರುವಂತೆ, ಅಮಾನತ್ತಿನಿಂದ ತೆರವುಗೊಳಿಸಿ, ಇವರನ್ನು ವಿಶೇಷ "ತಹಶೀಲ್ದಾರ್‌, ಹನೂರು, ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜನಗರ ಜಿಲ್ಲೆ "ಇಲ್ಲಿ ಖಾಲಿ ಇರುವ ಹುದ್ದೆಗೆ ಈ ಸೊಡಲೇ ಜಾರಿಗೆ ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1077 (ಎಸ್‌.ಬಿ. ಸಸಾಲಟ್ಟಿ), 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3). 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ಕ್‌) 


ವಿಷಯ : ಶ್ರೀ ಬಿ. ವೆಂಕಟಯ್ಯ, ಅರ್ಧವೀಡು ಮಂಡಲ, ಪಾಪನೇಣಿ ಪಲ್ಯ, ಪ್ರಕಾಶಂ ಜಿಲ್ಲೆ ಇವರಿಗೆ 
ಒಣ ಬೊಂಬುಗಳನ್ನು ಒದಗಿಸುವ ಬಗ್ಗೆ. 
ಓದಲಾಗಿದೆ : 1) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಬಿ4/ 


ಬೊಂಬು/ವೆಕಟ/ಸಿಆರ್‌-27/09-10, ದಿನಾ೦ಕ 03-02-2010. 
K ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ 
ದಿನಾಂಕ : 03-02-2010 ರ ಪತ್ರದಲ್ಲಿ ಶ್ರೀ ಬಿ. ವೆಂಕಟಯ್ಯ, ಅರ್ಧವೀಡು ಮಂಡಲ, ಪಾಪನೇಣಿ ಪಲ್ಯ, ಪ್ರಕಾಶಂ ಜಿಲ್ಲೆ 
10,000 ಮೆಟ್ರಿಕ್‌ ಟನ್‌ ಒಣ ಬೊಂಬುಗಳನ್ನು ಒದಗಿಸುವಂತೆ ಕೋರಿರುವುದಾಗಿ ತಿಳಿಸಿರುತ್ತಾರೆ. ಹಳಿಯಾಳ, ಕಾರವಾರ 
ಮತ್ತು ಯಲ್ಲಾಪುರ ವಿಭಾಗಗಳಲ್ಲಿ 2,57. 419 ಘ.ಮೀ. ಹೂ ಬಿಟ್ಟ ಒಣಗಿ ಮುರಿದು ಬಿದ್ದ ಬೊಂಬುಗಳು 
ಲಭ್ಯವಿರುವುದರಿಂದ ಮತ್ತು ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಅಲ್ಲಡೆ, ಅರಣ್ಯಕ್ಕೆ ಬೆಂಕಿ ಬೀಳುವುದನ್ನು ತಡೆಗಟ್ಟುವ 
ದೃಷ್ಟಿಯಿಂದ ಶ್ರೀ ಬಿ. ವೆಂಕಟಯ್ಯ ಅರ್ಧವೀಡು ಮಂಡಲ, ಪಾಪನೇಣಿ ಪಲ್ಯ, ಪ್ರಕಾಶಂ ಜಿಲ್ಲೆ ಇವರಿಗೆ 10, 600 ಮೆಟಿಕ್‌ 
ಟನ್‌ ಒಣ ಬೊಂಬುಗಳನ್ನು ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 650.00+ತೆರಿಗೆಗಳು ಹಾಗೂ ಶೇ.10% ಮೇಲ್ವಿಚಾರಣಾ ಶುಲ್ಕವನ್ನು 
ಮುಂಗಡವಾಗಿ ಪಾವತಿಸಿಕೊ೦ಡು ನೀಡಲು ಕೋರಿರುತ್ತಾರೆ. 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ : ;: 24 ಎಫ್‌ಡಿಪಿ 2010, ಬೆಂಗಳೂರು, ದಿನಾಂಕ : 19-04-2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅ೦ಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕೆನರಾ ವೃತ್ತದ ಹಳಿಯಾಳ, 


ಕಾರವಾರ ಮತ್ತು ಯಲ್ಲಾಪುರ ವಿಭಾಗಗಳಲ್ಲಿ "ಲಭ್ಯವಿರುವ ಹೂ ಬಿಟ್ಟ ಒಣಗಿರುವ ಮತ್ತು ಒಣಗುತ್ತಿರುವ “ಸಾಗಾ ಮುರಿದು 
ಬಿದ್ದ ಬೊಂಬುಗಳ ಪೈಕಿ 10,000 ಮೆಟ್ರಿಕ್‌ ಟನ್‌ ಒಣ ಬೊಂಬುಗಳನ್ನು ಶ್ರೀ ಬಿ. ವೆಂಕಟಯ್ಯ, “ಅರ್ಧವೀಡು ಮಂಡಲ, 
ಪಾಪನೇಣಿ ಪಲ್ಯ, ಪ್ರಕಾಶಂ ಜಿಲ್ಲೆ ಇವರಿಗೆ ಮೆಟ್ರಿಕ್‌ ಟನ್‌ಗೆ ರೂ. 650. '0೦4ತೆರಿಗೆಗಳು ಹಾಗೂ ಶೇ.10% ಮೇಲ್ವಿಚಾರಣಾ 
ಶುಲ್ಕವನ್ನು ಮುಂಗಡವಾಗಿ ಪಾವತಿಸಿಕೊಂಡು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕೆಗಳ ನಿಗಮದ ಮುಖಾಂತರ ಸರಬರಾಜು 


ಮಾಡಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1078 (ಗೋಪಾಲ್‌), 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ. 


೧೭೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ ಸಚಿವಾಲಯ 


ಮ 
ವಿಷಯ : ಬೆಳಗಾಂ ಮತ್ತು ಕೆನರಾ ವೃತ್ತಗಳಲ್ಲಿ ಹೂ ಬಿಟ್ಟ ಮತ್ತು ಒಣಗಿದ ಬೊಂಬುಗಳನ್ನು ಮೆ:ಜೆ.ಕೆ. 
ಪೇಪರ್‌ ಲಿ. ಇವರಿಗೆ ಒದಗಿಸುವ ಬಗ್ಗೆ. 


ಓದಲಾಗಿದೆ : 1) ಜನರಲ್‌ ಮ್ಯಾನೇಜರ್‌, ಜೆ.ಕೆ. ಪೇಪರ್‌ ಲಿ. ಗುಜರಾತ್‌ ಇವರ ಪತ್ರ ಸಂಖ್ಯೆ : 
RMT/BAM ೧೧/2009-10. ದಿನಾ೦ಕ : 05-10-2009 ಮತ್ತು 28-03-2010. 
2) ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಎ7/ 
ಬಿಎಂಬಿ/ಟಿಎನ್‌ಡಿ/ಸಿಆರ್‌-1/09-10, ದಿನಾ೦ಕ 29/30-01-2010. 
ಪ್ರಸ್ತಾವನೆ : 
ಜನರಲ್‌ ಮ್ಯಾನೇಜರ್‌, ಜೆ.ಕೆ. ಪೇಪರ್‌ ಲಿ. ಗುಜರಾತ್‌ ಇವರು ಮೇಲೆ ಕ್ರಮ ಸಂಖ್ಯೆ (1 ರಲ್ಲಿ ಓದಲಾದ 
ದಿನಾಂಕ : 28-03-2010 ರ ಪತ್ರದಲ್ಲಿ ಸದರಿಯವರ ಸಂಸ್ಥೆಗೆ ಏಪ್ರಿಲ್‌ 2010 ರಿಂದ ಜೂನ್‌ 2010 ರವರೆಗೆ 2,000 
ಮೆಟ್ರಿಕ್‌ ಟನ್‌ ಮತ್ತು ಅಕ್ಟೋಬರ್‌ 2010 ರಿಂದ ಜೂನ್‌ 2011 ರವರೆಗೆ 40,000 ಪ್ರತಿ ಮೆಟ್ರಿಕ್‌ ಟನ್‌ ಬಿದಿರನ್ನು ರೂ. 
450-00 ರ ದರದಲ್ಲಿ ಒದಗಿಸುವಂತೆ ಕೋರಿರುತ್ತಾರೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ 
ದಿನಾಂಕ : 29/30-01- 2010 ರ ಪತ್ರದಲ್ಲಿ' ಕೆನರಾ ವೃತ್ತದಲ್ಲಿ 19,800 ಮತ್ತು ಬೆಳಗಾಂ ವೃತ್ತದಲ್ಲಿ 2.88, 605 ಮೆಟ್ರಕ್‌ ಟನ್‌ 
ಒಣಗಿದ ಬೊಂಬುಗಳು ಬಹುತೇಕ ಮುರಿದು ಬಿದ್ದು ಅವುಗಳನ್ನು ದಾಸ್ತಾನು” ಮಾಡುವುದು" 'ಕಷ್ಟಕರವಾಗಿರುವುದರಿಂದ ಮತ್ತು 
ಸರ್ಕಾರದ ಆದಾಯದ ಹಿತದೃಷ್ಟಿ ಹಾಗೂ ಅರಣ್ಯ ಕ್ಕೆ” ಬೆಂಕಿ ಬೀಳುವುದನ್ನು ತಡೆಗಟ್ಟುವ ದೃಷ್ಟಿಯಿಂದ ಮೆ. ಜೆ.ಕೆ. ಪೇಪರ್‌ ಲೆ. 
ಇವರಿಗೆ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ 
ಮುಂದಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : 120 ಎಫ್‌ಡಿಪಿ 2009, ಬೆಂಗಳೂರು, ದಿನಾಂಕ : 19-04-2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಬೆಳಗಾಂ ಮತ್ತು ಕೆನರಾ ವೃತ್ತಗಳಲ್ಲಿ 


ಲಭ್ಯವಿರುವ ಹೂ ಬಿಟ್ಟು ಒಣಗಿದ ಮತ್ತು ಒಣಗುತ್ತಿರುವ ಚಾ ಮುರಿದು ಬಿದ್ದಿರುವ ಬೊಂಬುಗಳ ಪೈಕಿ ಏಪ್ರಿಲ್‌ 2010 
ps ಜೂನ್‌ 2010 ರವರೆಗೆ 2,000 ಮೆಟ್ರಕ್‌ ಟನ್‌ ಮತ್ತು ಅಕ್ಟೋಬರ್‌ 2010 ರಿಂದ ಜೂನ್‌ 2011 ರವರೆಗೆ 40,000 
ಮೆಟ್ರಿಕ್‌ ಟನ್‌ ಬೊಂಬುಗಳನ್ನು ಮೆ. ಜೆ.ಕೆ. ಪೇಪರ್‌ ಮಿಲ್ಸ್‌ ಇವರಿಗೆ ರೂ. 450-00 + ತೆರಿಗೆಗಳು ದರದಲ್ಲಿ ಕರ್ನಾಟಕ 


ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಮುಖಾಂತರ ಸರಬರಾಜು ಮಾಡಲು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1079 (ಗೋಪಾಲ್‌), 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಅರಣ್ಯ ಪರಿಸರ ಮತು ಜೀವಿಶಾಸ ಇಲಾಖೆ. 
0 ಮೆ 


ಒಳಾಡಳಿತ ಸಚಿವಾಲಯ 


ವಿಷಯ : ಚಿತ್ರದುರ್ಗ ಜಿಲ್ಲೆಯ ದಲಿತರ ಮೇಲಿನ ದೌರ್ಜನ್ಯದ ಬಗ್ಗೆ ಸಿ.ಐ.ಡಿ. ವಿಚಾರಣೆ ನಡೆಸುವ 
ಬಗ್ಗೆ. 
[a 
ಓದಲಾಗಿದೆ : ಬಹುಜನ ಸಮಾಜ ಪಾರ್ಟಿಯು ಮಾನ್ಯ ಮುಖ್ಯ ಮಂತ್ರಿಯವರಿಗೆ ಸಲ್ಲಿಸಿದ ಮನವಿ 
ದಿನಾಂಕ 5-3-2010. 


ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯ ಮಂತ್ರಿಯವರಿಗೆ ದಿನಾಂಕ 5-3-2010 ರಂದು 
ಸಲ್ಲಿಸಿದ ಮನವಿಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಲಕ್ಷ್ಮಿ ಸಾಗರದ ದಲಿತ ಮಹಿಳೆ ಶ್ರೀಮತಿ ಭಾಗ್ಯಮ್ಮನನ್ನು ಬೆತ್ತಲೆಗೊಳಿಸಿ 
ಬೀದಿಗಳಲ್ಲಿ ಮೆರವಣಿಗೆ ನಡೆಸಿರುವ ಪ್ರಕರಣ ಹಾಗೂ ಬೂದಿ ಹಳ್ಳಿಯಲ್ಲಿ ಸುಮಾರು 2-3 ತಿಂಗಳಿಂದ ಸಾಮಾಜಿಕ 
ಬಹಿಷ್ಕಾರವು ಸೇರಿದಂತೆ ಅನೇಕ ಕೊಲೆಗಳು, ದೌರ್ಜನ್ಯಗಳು, ಮನೆ ಸುಟ್ಟರುವ ಬಗ್ಗೆ ಹಾಗೂ ಲೈಂಗಿಕ ಶೋಷಣೆ ಮುಂತಾದ 


ಘಟನೆಗಳನ್ನು ಗಮನಕ್ಕೆ ತಂದಿರುತ್ತಾರೆ. 
ಚಿತ್ರದುರ್ಗ * ಜಿಲ್ಲೆಯಲ್ಲಿ “ಸುಮಾರು 200 ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಡೆಯುತ್ತಿರುವ ಭೀಕರ ಸ್ವರೂಪದ ಹಲ್ಲೆ, 


ಅತ್ಯಾಚಾರ, ಅಸ್ಪಶ್ಯತಾ ಆಚರಣೆ. ಮಾನವ ಹಕ್ಕುಗಳ ಉಲ್ಲಂಘನೆ ಇತ್ಯಾದಿ ಸಂವಿಧಾನ ಬಾಹಿರ ಕೃತ್ಯಗಳು. ನಡೆಯುತ್ತಿದ್ದು 
ಇವುಗಳನ್ನು ನಿವಾರಣೆ ಮಾಡಬೇಕೆಂದು ಸದರಿ ಮನವಿಯಲ್ಲಿ ಕೋರಿರುತ್ತಾರೆ. 

ಈ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿದ್ದು ಈ ಪ್ರಕರಣದ ಬಗ್ಗೆ ಸಿ.ಐ.ಡಿ. ವಿಚಾರಣೆ ನಡೆಸಲು 
ಉದ್ದೇಶಿಸಿರುತ್ತದೆ. ಆದುದರಿಂದ ಈ ಆದೇಶ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೮೩ 





ಸರ್ಕಾರದ ಆದೇಶ ಸಂಖ್ಯೆ : : ಒಳ 50 ಸಿಐಡಿ 2010, ಬೆಂಗಳೂರು, ದಿನಾಂಕ : 19-04-2010 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಲಕ್ಷ್ಮಿ ಸಾಗರದ ದಲಿತ ಮಹಿಳೆ ಶ್ರೀಮತಿ 
ಭಾಗ್ಯಮ್ಮನನ್ನು ಬೆತ್ತಲೆಗೊಳಿಸಿ ಬೀದಿಗಳಲ್ಲಿ ಮೆರವಣಿಗೆ” ನಡೆಸಿರುವ ಪ್ರಕರಣ ಹಾಗೂ ಬೂದಿ ಹಳ್ಳಿಯಲ್ಲಿ ಸುಮಾರು 2-3 
ತಿಂಗಳಿಂದ ಸಾಮಾಜಿಕ ಬಹಿಷ್ಕಾರವು ಸೇರಿದಂತೆ ಅನೇಕ ಕೊಲೆಗಳು, ದೌರ್ಜನ್ಯಗಳು, ಮನೆ ಸುಟ್ಟಿರುವ ಬಗ್ಗೆ ಹಾಗೂ ಕ 
ಶೋಷಣೆ, ಕೊಲೆ, ಅತ್ಯಾಚಾರ, “ಅಸ್ಪಶ್ಯತಾ ಆಚರಣೆ, ಮಾನವ ಹಕ್ಕುಗಳ ಉಲ್ಲಂಘನೆ ನಡೆದಿರುವ ಘಟನೆಗಳ ಬಗ್ಗೆ ಸಿ 
ವಿಚಾರಣೆ ನಡೆಸಲು ಆದೇಶಿಸಲಾಗಿದೆ” 

ಸಿ.ಐ.ಡಿ. ವಿಚಾರಣಾ ತಂಡಕ್ಕೆ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್‌ ವರಿಷ್ಟಾಧಿಕಾರಿಗಳು ಅಗತ್ಯ 
ಮಾಹಿತಿ ಹಾಗೂ ಸಹಕಾರವನ್ನು ನೀಡುವುದು. 

ಮೇಲೆ ನಮೂದಿಸಿರುವ ಯಾವುದಾದರೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆಯ ಯಾವುದೇ ಪೊಲೀಸ್‌ 
ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದ್ದಲ್ಲಿ ಸದರಿ ಮೊಕದ್ದಮೆಯನ್ನು ಸಿ.ಐ.ಡಿ.ಗೆ ವರ್ಗಾಯಿಸಲು ಮಂಜೂರಾತಿಯನ್ನು 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1080 (ಪಿ. ಶಿವರಾಮ ಭಟ್‌), 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಅಪರಾಧಗಳು) 


HOME SECRETARIAT 


Sub :- Sanction under Section 31 sub-Section 2 of Karnataka Police Act For issuing final 
order regarding controlling of Places of Public Entertainment. 
Read :- 1) Police Commissioner, Bangalore City their order No. MAG (2) AM/5/2009-10, 
dated 08-01-2010. 
2) Letter No. BC/CP (PS) 4/2009, dated 17-02-2010 from the Commissioner of 
Police, Bangalore City. 
Preamble: 

In notification bearing No. MAG(2)/AM/5/2009-10, dated 08-01-2010 a draft notification was 
issued by the Commissioner of Police, Bangalore City calling for objections from the affected persons to 
file their suggestions/objections within 30 days from the date of publication, as regards the regulation of 
public entertainment places being allowed to be open from midnight 0000 to 0600 hours or part thereof 
and to obtain written permission from the Commissioner of Police, Bangalore City under the power vested 
to him under Section 31, sub-Section W, of the Karnataka Police Act, 1963. 

Now, in his letter read at (2) above the Commissioner of Police, Bangalore City has informed that 
no objections or suggestions have been filed by the members of the public and any of the interested 
public entertainment institutions in relation to the draft notification dated 08-01-2010. Thus, he has 
informed that the requirement of sub-Section 06 of Section 31 of the Karnataka Police Act, 1963 has 
been complied with. 

Therefore, Commissioner of Police, Bangalore City has requested for issue of orders of 
Government, according the previous sanction of Government for publication of the final notification in the 
Gazette. 

The matter has been examined. Hence, this Order 

Government Order No. HD 560 SST 2009, Bangalore, dated : 11-03-2010 

After examining of the proposal of the Commissioner of Police, Bangalore City, Bangalore, 
Government hereby accords sanction to the Commissioner of Police, Bangalore City, Bangalore for issue 
of final notification as required under Section 2 of Section 31 of the Karnataka Police Act, 1963 


By Order and in the name of the Governor of Karnataka 


(K. C. Siddappa) 
P.R. 1092 Under Secretary to Govt. 
Home Department 
(Law & Order, COFEPOSA and Prosecution) 


೧೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಆರ್ಥಿಕ ಸಚಿವಾಲಯ 
ತಿದುಪಡಿ 
೦ಎ 
ಸಂಖ್ಯೆ: ಆಇ 145 ವೆಚ್ಚ-12/2010, ಬೆಂಗಳೂರು, ದಿನಾಂಕ 12-03-2010 


ಕರ್ನಾಟಕ ಉಚ್ಚ ನ್ಯಾಯಾಲಯದ ಸನ್ಮಾನ್ಯ ಮುಖ್ಯ ನ್ಯಾಯಾಧೀಶರು ಹಾಗೂ ನ್ಯಾಯಾಧೀಶರುಗಳಿಗೆ ಅವರ ಕಛೇರಿ 
ಉಪಯೋಗಕ್ಕಾಗಿ 42 Laptop medel AVN-1520 Dell™ Vastro™ 1520 Note Book ಎಲ್ಲಾ ಸೇರಿ 
ಪ್ರತಿಯೊಂದಕ್ಕೆ ರೂ. 53,528/-ಗಳ ರೀತ್ಯಾ ನೇರವಾಗಿ M/s Dell India Ltd., ಸಂಸ್ಥೆಯಿಂದ ಖರೀದಿಸಲು 
ವಿನಾಯಿತಿಯನ್ನು ನೀಡಲಾದ ದಿನಾಂಕ 4-3-2010 ರ ಅಧಿಸೂಚನೆಯಲ್ಲಿನ 6ನೇ ಸಾಲಿನಲ್ಲಿನ “ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ” ಎಂಬುದರ ಬದಲಾಗಿ “ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ” ಎಂಬುದಾಗಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎನ್‌. ಚಂದ್ರಕುಮಾರ್‌) 


ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1093 ಆರ್ಥಿಕ ಇಲಾಖೆ (ಸಂಗ್ರಹಣಾಕೋಶ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಮಾನ್ಯ ಶಾಸಕರುಗಳ ಆಪ್ತ ಸಹಾಯಕರನ್ನು ನೇಮಿಸುವ ಬಗ್ಗೆ :- 
ಓದಲಾಗಿದೆ : 1) ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 90 ಶಿಸನೇ 96, ದಿನಾಂಕ 28-11-96 
2) ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 90 ಶಿಸನೇ 96,ದಿನಾಂಕ 16-12-96 
3) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 180 ಶಿಸನೇ 99, ದಿನಾಂಕ 01-02-2000 
4) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 92 ಶಿಸನೇ 2000, ದಿನಾಂಕ 16-08-2000 
5) ಅಧಿಸೂಚನೆ ಸಂಖ್ಯೆ : ಸಿಆಸುಇ 48 ಎಸ್‌ಆರ್‌ಆರ್‌ 2009, ದಿನಾಂಕ 20-01-2010 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ಮತ್ತು (2)ರ ಅಧಿಕೃತ ಜ್ಞಾಪನಗಳಲ್ಲಿ ಮಾನ್ಯ ಶಾಸಕರ ಆಪ್ತ ಸಹಾಯಕರನ್ನು ಒದಗಿಸುವ 
ಬಗ್ಗೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮೇಲೆ ಓದಲಾದ (3)ರ ಆದೇಶದಲ್ಲಿ ಮೇಲೆ ಓದಲಾಗಿರುವ (1) 
ಮತ್ತು (2)ರ ಅಧಿಕೃತ ಜ್ಞಾಪನಗಳನ್ನು ಭಾಗಶಃ ಮಾರ್ಪಡಿಸಿ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಗಳಲ್ಲಿನ ಗ್ರೂಪ್‌ "ಸಿ” 
ವೃಂದದ ನೌಕರರನ್ನು ಮಾನ್ಯ ಶಾಸಕರ ಆಪ್ತ ಸಹಾಯಕರಾಗಿ ನೇಮಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೇಲೆ ಓದಲಾದ (4)ರ 
ಆದೇಶದಲ್ಲಿ ನಿಗಮ : ಮಂಡಳಿ : ಸ್ಥಳೀಯ ಸಂಸ್ಥೆಗಳು : ಸ್ವಾಯತ್ತ : ಶಾಸನಬದ್ಧ ಸಂಸ್ಥೆಗಳ ಗ್ರೂಪ್‌ "ಸಿ' ವೃಂದದ 
ನೌಕರರನ್ನು ಷರತ್ತಿಗೊಳಪಟ್ಟು ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅವಕಾಶ ನೀಡಿದೆ. ಮೇಲೆ (5) ರಲ್ಲಿ ಓದಲಾದ 
ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 15ರನ್ವಯ ಮಾನ್ಯ 
ವಿಧಾನ ಸಭಾ ಮತ್ತು ವಿಧಾನ ಪರಿಷತ್‌ ಸದಸ್ಯರುಗಳ ಆಪ್ತ ಸಹಾಯಕರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲು ಅವಕಾಶ 
ಕಲ್ಪಿಸಲಾಗಿದೆ. 
ಅದರಂತೆ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 177 ಆಹಿಸೇ 2009, ಬೆ೦ಗಳೂರು, ದಿನಾಂಕ 23-02-2010 
ಸೂಕ್ತ ಪರಿಶೀಲನೆಯ ನಂತರ ಗ್ರೂಪ್‌ "ಸಿ' ವೃಂದದಲ್ಲಿ ಪ್ರಥಮ ದರ್ಜೆ ಸಹಾಯಕರ/ದ್ವಿತೀಯ ದರ್ಜೆ 
ಸಹಾಯಕರು/ಶೀಘಲಿಪಿಗಾರರಿಗೆ ನಿಗಧಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳನ್ನು ಮಾತ್ರ ಅವರ 
ವಿದ್ಯಾರ್ಹತೆಯನುಸಾರ ಕಂದಾಯ ಇಲಾಖೆಯಲ್ಲಿ ಮಂಜೂರಾಗಿರುವ ಪ್ರಥಮ ದರ್ಜಿ ಸಹಾಯಕರ/ದ್ವಿತೀಯ ದರ್ಜೆ 
ಸಹಾಯಕರ/ಶೀಘಲಿಪಿಗಾರರ ಹುದ್ದೆಗಳಿಗೆದುರಾಗಿ ಗುತ್ತಿಗೆ ಆಧಾರದ ಮೇಲೆ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೮೫ 





ನೇಮಕಾತಿ) ನಿಯಮಗಳು 1977ರ ನಿಯಮ 15(1(ಬಿ)(೪1)ರನ್ವಯ ಮಾನ್ಯ ಶಾಸಕರ ಆಪ್ತ ಸಹಾಯಕರಾಗಿ ಸರ್ಕಾರದಿಂದ 
ಅನುಮೋದಿಸಲ್ಪಟ್ಟ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ನೇಮಿಸಲು ಅವಕಾಶ ನೀಡಿದೆ. 

ಗುತ್ತಿಗೆ ನೇಮಕಾತಿಯು ಮೇಲೆ (5)ರಲ್ಲಿ ಓದಲಾದ ಅಧಿಸೂಚನೆ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ 
27-01-2010ರಿ೦ದ ಜಾರಿಗೆ ಬರುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 923 ಸೇವೆಗಳು-1/09, ದಿನಾಂಕ 
07-08-2009ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌. ಎನ್‌. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 1094 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ) 


FOOD, CIVIL SUPPLIES CONSUMER AFFAIRS SECRETARIAT 
Notification-l 
No. FCS : 34: RPR: 2007, Bangalore, dated 01-03-2010 


The Government of India had promulgated the Edible Oils Packaging (Regulation) Order 1988 
on 17-8-1988, to regulate the sale of Edible Oils and prescribed that it is mandatory to pack all the Edible 
Oils to curb adulteration and to protect the consumers to get quality and quantity. However, under Clause 
3 of the said order the State Governments have been delegated powers to exempt any oil from the 
provision of the Packaging Order in the interest of General Public for a certain period. As most of the Oil 
Industries in the State of Karnataka did not had the required infrastructure for packaging edible oils, the 
State Government be exercising its power under clause 3 had exempted, all Edible Oils from packaging 
up to 2005 by extending time limit from time to time. 

Later, the State Government by exercising its power had issued Notification No. FCS: 110: RPR: 
2002, dt. 10-11-2005 by enforcing the packaging (Regulation) Order 1988 to pack all the edible oils. 
However considering the request of the traders, it had again withdrawn the order vide Notification No. 
FCS : 110: RPR: 2002, exempting 23 Edible Oils from packaging to give adequate time to the Producers 
of Small Scale edible oil industries & traders for a period of ONE-year (i.e., up to March 2007). 

Aggrieved by the said order, M/s Bangalore Oil and Oil Seeds Association, Bangalore had filed a 
Writ Petition No. 1939/2008 & 16529-16613/2009 before the Hon’ble high Court of Karnataka requesting 
to issue necessary directions to Central/state Government for withdrawal of packaging order 1988 in the 
interest of General Public. The Hon'ble High Court of Karnataka had passed and order on 17-6-2009 by 
directing the Petitioner i.e., Oil Trade Association to make a representation before the Government and to 
submit their additional information with necessary documents to substantiate for exemption of the 
packaging order. Accordingly, the Association made a representation on 30-7-2009, seeking exemption of 
packing of edible oils. 

The Government after hearing the case on 4-1-2010 and 11-1-2010, after taking all aspects in to 
account passed an order vide No. FCS : 48 : RPR: 2009, dt. 28-1-2010 by giving the edible oil industry 
and trade including the Small Scale Sector, a time limit of 30 days as transition period and to enforce the 
packaging ( Regulation) Order, 1988. 

Now therefore, it is considered necessary that in the interest of giving adequate protection to the 
consumers by ensuring proper quality and quantity the Government of Karnataka in supersession of all 
earlier Notifications, hereby direct that the Edible Oil Packaging (Regulation) Order, 1988 shall be 
enforced in the entire State of Karnataka with effect from 1-3-2010 for the following Edible Oils : 


೧೭೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 


ಭಾಗ-೧ 








1.Coconut Oil — ಕೊಬ್ಬರಿ ಎಣ್ಣೆ 


15. Maize (Corn) Oil - (ಮೆಕ್ಕೆ ಜೋಳದ (ಮುಸುಕಿನ ಜೋಳ) 


ಎಣ್ಣೆ 
ಣ 





2.Cotton Seed Oil — ಹತ್ತಿಬೀಜದ ಎಣ್ಣೆ 


16. Refined Vegetable Oil — (ಶುದ್ಧೀಕರಿಸಿದ ವೆಜಿಟೇಬಲ್‌ 
ಆಯಿಲ್‌) 





3.Ground Nut Oil - ಕಡಲೇಕಾಯಿ ಎಣ್ಣೆ 


17. Intercstcrified Vegetable Fat - (ಇ೦ಡರಿಸ್ಟಿಫೈಡ್‌ 
ವೆಜಿಟೆಬಲ್‌ ಫ್ಯಾಟ್‌) 





4.Linseed Oil - ಲಿನ್‌ಸೀಡ್‌ ಆಯಿಲ್‌ 


18.Almond Oil - (ಬಾದಾಮಿ ಎಣ್ಣೆ) 





5. Mahua Oil - ಮಹುವಾ ಎಣ್ಣೆ 


19.Water Melon Seed Oil - (ಕಲ್ಲಂಗಡಿ ಬೀಜದ ಎಣ್ಣೆ) 





6. Rapeseed Oil (7018 Oil/lMustard Oil - ರೇಪ್‌ 


ಸೀಡ್‌ ಎಣ್ಣೆ/ಸಾಸಿವೆ ಎಣ್ಣೆ 


20.Imported Rapeseed Oil - (ಆಮದು ಮಾಡಿದ ರೇಪ್‌ 


ಬೀಜದ ಎಣ್ಣೆ) 





7. Olive Oil - ಆಲೀವ್‌ ಎಣ್ಣೆ 
(1) Virgin Olive Oil - ವರ್ಜಿನ್‌ ಆಲಿವ್‌ ಆಯಿಲ್‌ 
(2) Refind Olive Oil - ರೀಪೈಂಡ್‌ ಆಲಿವ್‌ ಆಯಿಲ್‌ 
(3) Refind Oilve ೧೦೧7೩೦9 Oil - ರೀಪೈಂಡ್‌ ಆಲಿವ್‌ 


ಪೊಮೇಸ್‌ 


21.8. Oil - (ತಾಳೆ ಎಣ್ಣೆ) 





8. Poppy Seed Oil - ಗಸಗಸೆ ಎಣ್ಣೆ 


22.Palmolein Oil - (ಪಾಮೋಲಿನ್‌ ಎಣ್ಣೆ) 





9. Sunflower Seed Oil Carthamus 1717000109 - 
(ಸೂರ್ಯಕಾಂತಿ ಬೀಜದಿಂದ ತೆಗೆದ ಎಣ್ಣೆ) 


23. Palm Kernel Oil - (ಘಾಮ್‌ ಕರ್ನಲ್‌ ಎಣ್ಣೆ) 





10. Imported Saffowerseed Oil & Safflowerseed 
Oil - (ಆಮದು ಸ್ಕಾಫ್ಲವರ್‌ ಸೀಡ್ಸ್‌ ಆಯಿಲ್‌) 


24.Sunflower Seed Oil - means the Oil obtained 


from clear and sound Sunflower seeds or cake from 
the Plants - Helianthus annus- (ಸೂರ್ಯಕಾಂತಿ ಬೀಜದ 


ಸ್‌ 





11. Taramira Oil - (ತರಮಿರ ಎಣ್ಣೆ) 


25.Imported sunflower seed oil and Sunflower seed 
oil (high oleic acid) - (ಆಮದು ಮಾಡಿದ ಸೂರ್ಯಕಾಂತಿ ಬೀಜದ 


ಎಣ್ಣೆ ಮತ್ತು ಸೂರ್ಯಕಾಂತಿ ಬೀಜದ ಎಣ್ಣೆ) (ಹೈ ಆಲಿಕ್‌ ಆಸಿಡ್‌) 





12. Til Oil (Gingelly or sesame oil) - (ಎಳ್ಳೆಣ್ಣೆ, ಜಿಂಜಿ 
ಅಥವಾ ಸೀಸೆಮ್‌) 


26. Rice Bran Oil - (ಭತ್ತದ ಹೊಟ್ಟಿನ ಎಣ್ಣೆ) 





13. Niger Seed Oil - (ನೈಗರ್‌ ಸೀಡ್‌ ಎಣ್ಣೆ) 


27. Blended Edible Vegetable Oil - (ಬ್ಲೆಂಡೆಡ್‌ ಎಡಿಬಲ್‌ 
ವೆಜಿಟೇಬಲ್‌ ಆಯಿಲ್‌) 





14. Soyabean Oil - (ಸೋಯಾಬೀನ್‌ ಎಣ್ಣೆ) 


28. Partially Hydrogenated & Winterized Soyabean 
೦॥ - (ಪಾರ್ಷಿಯಲ್‌ ಹೈಡ್ರೋಜಿನೇಟೆಡ್‌ ಅಂಡ್‌ ವಿಂಟಿರೈಸ್ಟ್‌ 
ಸೋಯಾಬೀನ್‌ ಆಯಿಲ್‌) 











29.Partially Hydrogenated Soyabean Oil - (ಪಾರ್ಷಿಯಲಿ 
ಹೈಡ್ರೋಜಿನೇಟೆಡ್‌ ಸೋಯಾಬೀನ್‌ ಆಯಿಲ್‌) 





P.R. 1095 


By Order and in the name of the Governor of Karnataka 


(Ramesh K. Jagirdar) 
Under Secretary to Govt. 
Food, Civil Supplies Consumer Affairs Department 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೮೭ 





ಸಹಕಾರ ಸಚಿವಾಲಯ 


ವಿಷಯ : ರಾಯಬಾಗ್‌ ಸಹಕಾರಿ ಸಕ್ಕರೆ ಕಾರ್ಲಾನೆ (ನಿ), ರಾಯಬಾಗ್‌ ಇವರ ಸನ್‌ 2000-01 
ರಿಂದ 2007-08ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಜರುಗಿಸಲು 
ಕಾಲಾವಧಿ ವಿಸ್ತರಣೆ ನೀಡುವ ಬಗ್ಗೆ. 

ಓದಲಾಗಿದೆ : ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ ಅನಿ/89/ಕೈಸಸಂ೦-2, 2009-10, ದಿನಾಂಕ 
11-01-2010. 


ಸಾವನೆ : 
ಮೇಲೆ ಓದಲಾದ ದಿನಾಂಕ 11-01-2010ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕಬ್ಬು ಅಭಿವೃದ್ಧಿ ಆಯುಕ್ತರು 

ಹಾಗೂ ಸಕ್ಕರೆ ನಿರ್ದೇಶಕರು ದಿನಾಂಕ 26-10-2009 ರಂದು ಸರ್ಕಾರಕ್ಕೆ ಬರೆದ ಪತ್ರವನ್ನು ಉಲ್ಲೇಖಿಸುತ್ತಾ ರಾಯಬಾಗ್‌ 
ಸಹಕಾರಿ ಸಕ್ಕರೆ ಕಾರ್ಯಾನೆ (ನಿ). ರಾಯಬಾಗ್‌ ಇವರ ಸನ್‌ 2000- (1 ರಿಂದ 2007- 08ನೇ "ಸಾಲಿನ ಸರ್ವ ಸದಸ್ಯರ 
ವಾರ್ಷಿಕ ಮಹಾಸಭೆಯನ್ನು ದಿನಾಂಕ 31-12-2009 ರೊಳಗಾಗಿ ನಡೆಸಲು ಕೋರಿರುವ ಅವಧಿಯು ಮುಗಿದಿರುವುದರಿಂದ 
ಕಾರ್ಯಾನೆಯ ವಿಶೇಷಾಧಿಕಾರಿಗಳ ದಿನಾಂಕ 26-08-2009 ರಂದು ಜರುಗಿದ ಸಭೆಯಲ್ಲಿ ಸದರಿ ಸಾಲುಗಳ 
ಮಹಾಸಭೆಯನ್ನು ದಿನಾ೦ಕ 31-03-2010 ರೊಳಗಾಗಿ ನಡೆಸಲು ತೀರ್ಮಾನಿಸಿರುವಂತೆ ಅನುಮತಿ ನೀಡಬಹುದೆಂದು 
ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲಿನ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಸಇ 22 ಸಸಕಾ 2009, ಬೆಂಗಳೂರು, ದಿನಾಂಕ 08-03-2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 
121ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಯಬಾಗ್‌ ಸಹಕಾರ ಸಕ್ಕರೆ ಕಾರ್ಪಾನೆ ನಿ 
ರಾಯಬಾಗ್‌ ಬೆಳಗಾವಿ ಜಿಲ್ಲೆ ಇದರ 2000-01 ರಿಂದ 2008-09ನೇ ಸಾಲುಗಳ ವಾರ್ಷಿಕ ಮಹಾ ಸಭೆಯನ್ನು ದಿನಾಂಕ 
31-03-2010 ರೊಳಗೆ ನಡೆಸಲು ಕಾಲಾವಕಾಶವನ್ನು ವಿಸ್ತರಿಸಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 
2760ರ ಉಪಬಂಧಗಳನ್ನು ಮಾರ್ಪಡಿಸಿ ಅನುಮತಿ ನೀಡಲಾಗಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 27(1ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಡು 
ದಿನಾಂಕ 31-03-2010ರ ವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು 
ಜಾರಿಯಲ್ಲಿದ್ದಂತೆ ಸದರಿ 27(1)ರ ಕಲಂನ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ನಂಜುಂಡಪ್ಪ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1096 ಸಹಕಾರ ಇಲಾಖೆ 


(೬. 


ವಸತಿ ಸಚಿವಾಲಯ 
ತಿದ್ದುಪಡಿ 
ತಾ 
ಸಂಖ್ಯೆ : ವಇ 21 ಹೆಚ್‌ಎಎಸ್‌ 2010, ಬೆಂಗಳೂರು, ದಿನಾಂಕ 22-03-2010 
ವಿಷಯ : ಬಳ್ಳಾರಿ ಜಿಲ್ಲೆ, ಹೊಸಪೇಟೆ ಕ್ಷೇತ್ರದ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಕರ ನೇಮಕಾತಿ ಬಗ್ಗೆ. 


ಸರ್ಕಾರದ ತಿದ್ದುಪಡಿ ಸಂಖ್ಯೆ : ವಇ 07 ಹೆಚ್‌ಎಎಸ್‌ 2010, ದಿನಾ೦ಕ 03ನೇ ಫೆಬ್ರವರಿ 2010ರ ತಿದ್ದುಪಡಿಯಲ್ಲಿ 
“ಸರ್ಕಾರದ ಆದೇಶ ಸಂಖ್ಯೆ ವಇ 29 ಹೆಚ್‌ಎಎಸ್‌ 2008, ದಿನಾಂಕ 24ನೇ ನವೆಂಬರ್‌ 200ರ” ಎಂಬುದಕ್ಕೆ ಬದಲಾಗಿ 
ಸರ್ಕಾರದ ಆದೇಶ ಸಂಖ್ಯೆ : ವಣ 29 ಹೆಚ್‌ಎಎಸ್‌ 2009, ದಿನಾಂಕ 24ನೇ ನವೆಂಬರ್‌ 2009ರ” ಎಂದು ತಿದ್ದಿ 
ಓದಿಕೊಳತಕದು. 
೪ನ ಠ್‌ 
(ಕೆ. ಆರ್‌. ವಲ್ಲೂರ) 
ಪಿ.ಆರ್‌. 1097 ಪೀಠಾಧಿಕಾರಿ-2, ವಸತಿ ಇಲಾಖೆ 


೧೭೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ENERGY SECRETARIAT 
Sub :- Allotment of 1.00 MW Capacity of Grid Connected Solar Photovoltaic Power Plant to M/s 
Atria Power Corporation Limited-reg. 
Read:- 1) Ministry of New & Renewable Energy, Government of India, New Delhi letter No. 
32/61/2007-08/PVSE dated : 24-1-2008. 
2) Letters No. KRED/07/GCPP-AP/2009/282, dated 28-1-2010 received from the 
Managing Director, Karnataka Renewable Energy Development Limited, Bangalore. 
3) Proceedings of the Allotment Committee meeting held on 6-02-2010. 
Preamble: 

In the letter read at (1) above Ministry of New & Renewable Energy (MNRE) has issued 
guidelines for Demonstration Programme on Grid Interactive Solar Photovoltaic Power Generation, 
MNRE will provide subsidy of Rs. 12/-per Kwh of power generated through Solar Photovoltaic Power 
Plant and which is supplied to grid with minimum of 1.00 MW generation and maximum of 5.00 MW ata 
place. The developer has to approach Ministry of New & Renewable Energy through KREDL after 
acquisition of land for the project and entering into PPA with ESCOMs. 

In the letter read at (2) above, the Managing Director, Karnataka Renewable Energy development 
Limited, Bangalore has recommended for allotment of 1.00 MW capacity of Grid Connected Solar 
Photovoltaic Power Plant to M/s Atria Power Corporation Limited at Nelavagalu Village, Ranebennur 
Taluk, Haveri District. 

The proposal was placed before the allotment committee in meeting held on 6-02-2010 and the 
Committee recommended for allotment :- 

Hence the Order :- 

Government Order No. EN 63 NCE 2010, Bangalore, dated : 28-04-2010 

Government accords approval for allotment of 1.00 MW capacity of Grid Connected Solar 
Photovoltaic Power Plant to M/s Atria Power Corporation Limited at Nelavagalu Village, Ranebennur 
Taluk, Haveri District subject to the following conditions :- 

1(a) The allottee shall execute an agreement with Government within 45 days from the date of the 
capacity allotment order failing which the allotment order shall become automatically lapsed. 
There shall be no refund of the application fee of Rs. 10,000/-per M.W. received by Karnataka 
Renewable Energy Development Limited, Bangalore. 

(b) Such an agreement on Rs. 400.00 Stamp Paper shall be routed through the Managing 
Director, Karnataka Renewable Energy Development Limited, Bangalore who shall certify as 
to its correctness after due scrutiny. 

(c) Before executing the agreement the project developer shall deposit in advance with Karnataka 
Renewable Energy Development Limited, Bangalore the detailed project report (DPR) 
processing fee as per Government Order. 

2(8) The project Developer shall obtain all statutory clearance from the respective authorities such 
as Karnataka Power Transmission Corporation Limited, Karnataka State Pollution Control 
Board, Forest, Ecology & Environment Department etc. Thereafter, he shall prepare and 
submit 3 copies of Detailed Project Report to the managing Director, Karnataka Renewable 
Energy Development Limited, Bangalore to enable to issue technical clearance for the project. 

(b) The Deposit amount payable by the project allottee to Karnataka Renewable Energy 
Development Limited, Bangalore shall be adjusted towards a Detailed Project Report 
processing fee. 

3. The allottee shall achieve financial closure within six months from the date of technical 

clearance for the Detailed Project Report by Karnataka Renewable Energy Development 
Limited, Bangalore. 

4. The allottee shall take action to complete the project implementation within 12 months from 

the date of achieving financial closure. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೮೯ 





5. Failure to reach any of the project milestones specified in 5. No. 2,3, & 4 in the same order 
would constitute sufficient grounds to result in automatic cancelation of allotment . No. notice 
on this account will be given to the allottee. 

6. The project Developer shall enter into a Wheeling and Banking Agreement with Karnataka 
Power Transmission Corporation Limited (KPTCL) IN CASE OF SELLING POWER TO the 
third party and in case of Power Purchase Agreement with KPTCL/concerned ESCOMs. 

7. The allottee Company may seek full co-operation from the concerned Officers of the 
Government at the District and State level to ensure speedy completion of the project. 

8. In the allotted site if any of the Government Project comes up, the Government Projects will 
have priority and the developer should not claim any compensation. 

9. Government has reserved the power to cancel/modify this order 

10. The Developer is wholly responsible for the objections raised by local people if any 
11. The land is restricted to 5 Acres to this project 


By Order and in the name of the Governor of Karnataka 
(S. J. Sampath Kumar) 
P.R. 1140 Under Secretary to Government 
Energy Department 
ಇಂಧನ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ : ಇಎನ್‌ 569 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ 28-04-2010 
ಸರ್ಕಾರಿ ಆದೇಶ ಸಂಖ್ಯೆ : ಇಎನ್‌ 569 ಎನ್‌ಸಿಇ 2009 ದಿನಾಂಕ 26-11-2009ರ ಆದೇಶ ಭಾಗದಲ್ಲಿರುವ 
scheduleನ ಬದಲಿಗೆ ಮಾರ್ಪಡಿಸಿದ ಈ ಕೆಳಗಿನ 500೧66(/6ನ್ನು ಅಳವಡಿಸಲಾಗಿದೆ. 





Near by villages of the 
Topo Proposed 





ES 2201೧ 0% proposed area and Geographical area description of the project 
District 
48M/11 | 39.75 MW Kappatagudda, A NE-SW oriented continuous ridge is located on the 
& Gadag District 


North and South of Goulgeri Math and is of fairly dense 
scrub features. The earmarked area is covered in the 
following Geographical Co-ordinates :- 

Latitude : 15913'0-1501550' 

Longitude : 75041'37'75%43'49'5 

Ridge Peaks : 817, 781, 702 M Amsl. 

Note : 

The Part of the geographical area mentioned above 
also includes the area which already allotted to M/s 
Deepak, M. Patil 1.75 MW and to M/s Chitradurga Pvt. 
Ltd.- 12.5 MW. The areas excluding the areas allotted to 
these two companies is considered for M/s Karnataka 
Power Corporation Limited. 


48 M/12 








Total 39.75 MW 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1141 ಇಂಧನ ಇಲಾಖೆ 





೧೭೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಅಂಧನ ಸಚಿವಾಲಯ 


ವಿಷಯ : M/s Yenepoya Energy Private Limited ಇವರಿಗೆ 2.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 

ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 

ನಿರ್ದೇಶಕರ ಪತ್ರಗಳ ಸಂಖ್ಯೆ :  ಕೆಆರ್‌ಇಡಿ/06/ಬಂಜಾರ/09/3202 ದಿನಾಂಕ 
19-9-2009/-10-2009 ಹಾಗೂ ಸಂಖ್ಯೆ : ಕೆಆರ್‌ಇಡಿ/06/ಬ೦ಜಾರ/09/4176 
ದಿನಾಂಕ : 19-12-2009. 

2. ದಿನಾಂಕ : 6-02-2010 ರಂದು ನಡೆ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು, 

ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 

ವ್ಯವಸ್ಥಾಪಕ ನಿರ್ದೇಶಕರು M/s Yenepoya Energy Private Limited ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 

ತಾಲ್ಲೂಕಿನ ನೆರಿಯಾ ಗ್ರಾಮದ ಬಳಿ ಅಣಿಯೂರು ಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾಂಕ 6-02-2010ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Yenepoya Energy Private Limited 
ಇವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 521 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 28-04- 2010 

M/s Yenepoya Energy Private Limited ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಂಗಡಿ ತಾಲ್ಲೂಕಿನ ನೆರಿಯಾ 
ಗ್ರಾಮದ ಬಳಿ ಆಣಿಯೂರು ಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರುಜಲ ವಿದ್ಯುತ್‌ ಯೋಜನೆಯನ್ನು 

(Weir Latitude : 13°05’40” Longitude : 7592855” Power House-Latitude: 13°04'02” Longitude : 

75%8'50') ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ :- 

1(ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಮೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕ೦ಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು, ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) ಪರಿಷ್ಕರಿಸಲು ಮೆಗಾವಾಟ್‌ 
ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 

2(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ pine ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ ಜೀವಿಶಾಸ್ತ ಮತ್ತು ಪರಿಸರ ಇಲಾಖ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ 
ವಿದ್ಯುತ್‌ ನಿಗಮ ನಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಹ ಮತ್ತು ಕಂದಾಯ ಇಲಾಖೆಗಳಿಂದ 
ಕಿಯರೆನ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳೆಗಾಗಿ ವಿವರವಾದ ಯೋಜನಾ 
ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌ ಅವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಟೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೯೧ 





5. ಮೇಲೆ ತಿಳಿಸಿದ 2,3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ಸೂಚನೆಯನ್ನು ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಆಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸ ಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ "ಯೋಜನಾ ಅನುಷ್ಠಾನ ಪೂರ್ಣಗೊಳಿಸ ತಕ್ಕದ್ದು. 

8. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರೂ ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ/ಕುಡಿಯುವ 
ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಅದ್ಯತೆ ದೊರಕುವುದು ಹಾಗೂ ಈ 
ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ದಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

9. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

12. ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡೆಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1142 ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು 


ಓದಲಾಗಿದೆ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಇ 14 ಪಿಎಸ್‌ಆರ್‌ 2002, ದಿನಾಂಕ 31-05-02 

2. ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 15 ಪಿಎಸ್‌ಆರ್‌ 2002, ದಿನಾ೦ಕ 19-12-02 

3. ಕವಿಪ್ರನಿನಿ ಮತ್ತು ಎಲ್ಲಾ ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳ ಪತ್ರ ಸ ಸಂಖ್ಯೆ 

ನೀಪಿ ಮತ್ತು ಉಟ್ರಸ್ಟ್‌)/ಕ- -21/ಸ-1/9-22, ದಿನಾಂಕ 06-04- 2010 
ಸ್ತಾವನೆ ತ 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣ (ಕರ್ನಾಟಕ ವಿದ್ಯುತ್‌ 

ಪ್ರಸರಣಾ ನಿಗಮ ನಿಯಮಿತದ (ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು" ವಿದ್ಯುಚ್ಛಕ್ತಿ ವಿತರಣಾ ಮತು ಚಿಲ್ಲರೆ 
ಮ ಕಂಪನಿಗಳಿಗೆ ವರ್ಗಾವಣೆ) ನಿಯಮಗಳು. 2002, ನಿಯಮ 4(13)(1) ಪಕಾರ ನಿರ್ದಿಷ್ಟಪಡಿಸಲಾದ 
ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ ದಿನಾಂಕ ಜಾರಿಗೆ ಮೊದಲು ಮತ್ತು ಕರ್ನಾಟಕ ವಿದ್ಯುತ್‌ ಮಂಡಳಿ ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ (ಕವಿಪ್ರನಿನಿ) ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ ಸೇವೆಗಳಿಗಾಗಿ 
ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೇ ಸಿಬ್ಬಂದಿ ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ 
ಸರ್ಕಾರವು ಜವಾಬ್ಧಾರಿಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲ ಮತ್ತು ನಿರ್ದಿಷ್ಟಪಡಿಸಲಾದ 
ಸಿಬ್ಬಂದಿಯ ಎರಡನೇ ವರ್ಗಾವಣೆ ಜಾರಿಯಾದ ಆಯಾಯ ದಿನಾಂಕದಲ್ಲಿದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ 
ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್‌ ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರದ ಆದೇಶದ ಪ್ರಕಾರ, “ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ನ್ನು 
ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು” ಮರುನಾಮಕರಣ ಮಾಡಿ, Pay As You Go 


(೬. 


೧೭೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಪದ್ಧತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ ನಿವೃತ್ತಿ ಸೌಲಭ್ಯಗಳನ್ನು (Terminal Benefits) 
ಪಾವತಿಸಲು ಒಪ್ಪಿಗೆ ನೀಡಿದೆ. 

2010-11ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟಸ್ಟ್‌ಗಳಿಗೆ 
ಪಿಂಚಣಿ ವಂತಿಗೆಗಾಗಿ “2801-80- 101೨ 1-13-106 (ಯೋಜನೇತರ)” ಲೆಕ್ಕ ಶೀರ್ಷಿಕೆಯಡಿ ರೂ. 325.00 ಕೋಟಿಗಳನ್ನು 
ನಿಗದಿಪಡಿಸಲಾಗಿರುತ್ತದೆ. 

ಮೇಲೆ ಕ್ರಮಾಂಕ-3ರಲ್ಲಿ ಓದಲಾದ ಪತ್ರದಲ್ಲಿ ಪಿಂಚಣಿ ಹಣ 175 ಕೋಟಿ ರೂ. ಗಳನ್ನು ಆರ್ಥಿಕ ವರ್ಷ 2010- 
11ಕ್ಕೆ ಪಾವತಿಸಲು ಹಾಗೂ ಹಿಂದಿನ ಬಾಕಿ 505.26 ಕೋಟಿ ರೂ. ಗಳನ್ನು ಪಾವತಿಸಲು ಕವಿಪ್ರನಿನಿ ಮತ್ತು ಎಸ್ಕಾಂಗಳ 
ui ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳ ಅಧ್ಯಕ್ಷರು ಸರ್ಕಾರವನ್ನು ಕೋರಿರುತ್ತಾರೆ. 

ಕವಿಪ್ರನಿನಿ ಮತ್ತು ವಿಸಕ೦ಗಳ pa ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳ ಕೋರಿಕೆಯನ್ನು ಸರ್ಕಾರವು ಕೂಲಂಕಷವಾಗಿ 
ಪರಿಶೀಲಿಸಿ, 2010- 1ನೇ” ಸಾಲಿನಲ್ಲಿ ಮೊದಲನೇ ಕಂತು 75 “ಫೋಟಿ “ರೂ. ಗಳ ಅನುದಾನ ಬಿಡುಗಡೆ ಮಾಡಲು ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಇಎನ್‌ 15 ಪಿಎಸ್‌ಆರ್‌ 2010, ಬೆ೦ಗಳೂರು, ದಿನಾಂಕ: 29-04- 2010 

ಸರ್ಕಾರವು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ 
ಟ್ರಸ್ಟ್‌ಗಳಿಗೆ 2010-11ನೇ ಸಾಲಿನಲ್ಲಿ ಜಾ ವಂತಿಕೆ 75 ಕೋಟ ರೂ.ಗಳನ್ನು (ಎಪ್ಪತ್ತೈ ದು ಕೋಟಿ ರೂ.ಗಳು ಮಾತ) 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದೆ. 

ಈ ವೆಚ್ಚವನ್ನು “2801-80-101-1-13-106 ಸಹಾಯಧನ (ಯೋಜನೇತರ)” ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇಂಧನ 
ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 

ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ 
ಟ್ರಸ್ಟ್‌ಗಳಿಗೆ” ಹಣ ಪಡೆದ 2 ದಿನದೊಳಗೆ ಪೂರ್ಣವಾಗಿ ಪಾವತಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 701 ವೆಚ್ಚಗಳು-1/2010, ದಿನಾಂಕ 
20-04-2010 ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 1143 ಇಂಧನ ಇಲಾಖೆ 


COMMERCE & INDUSTRIES SECRETARIAT 
Sub :- Entrustment of Audit of Accounts of KIADB under Section 19(3) of ೮ & AG’s DPC Act 
1971- regarding. 
Read :- 1) Letter No. KIADB/COF/11605/09-10, dated 19-12-2009 


Xkk 


Preamble: 


The Chief Executive Officer & Executive Member, KIADB in his letter dated 19-12-2009 read at 
(1) above has requested the Government entrustment of Audit to the Comptroller & Auditor General of 
India further for the year 2009-10 to 2013-14. 


Hence, the following Order : 
Government Order No. Cl 542 SPQ 2009, Bangalore, dated : 29-04-2010 
Government is pleased to appoint the accountant General, Bangalore as statutory auditors for 
conducting audit of accounts of KIADB for the year 2009-10 to 2013-14. 
By Order and in the name of the Governor of Karnataka 


(K. M. Veeraiah) 
P.R. 1144 Under Secretary to Government (ID) 
Commerce & Industries Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೯೩ 





ಇಂಧನ ಸಚಿವಾಲಯ 


ವಿಷಯ : ಶ್ರೀ ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ವೈಟ್‌ಫೀಲ್ಡ್‌, ಬೆ೦ಗಳೂರು ಇವರಿಗೆ ಉಚಿತ 
ವಿದುತ್‌ ಸರಬರಾಜು ಮಾಡುವ ಸಂಬಂಧ ಸಹಾಯ ಧನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಇಂಇ 51 ಇಇಬಿ 2001 ದಿನಾಂಕ 27-04-2001. 
2. ಕಾರ್ಯದರ್ಶಿ, ಶ್ರೀ ಸತ್ಯಸಾಯಿ ಸೆಂಟ್ರಲ್‌ ಟ್ರಸ್‌, ಪ್ರಶಾಂತಿನಿಲಯಂ, ಅನಂತಪುರ ಜಿಲ್ಲೆ 
(ಆಂಧ್ರ ಪ್ರದೇಶ) ಇವರ ಮನವಿ ದಿನಾಂಕ 13-07-2009 ಮತ್ತು 14-01-2010. 
3. ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ ಇವರ 
ಪತ್ರ ಸಂಖ್ಯೆ: ಡಿಜಿಎಂ/ಆರ್‌ ಮತ್ತು ಆರ್‌ಎ/ಬಿಸಿ-27/3084/09-10/221 
ದಿನಾಂಕ 14-10-2009. 
ಪ್ರಸಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಆದೇಶದಲ್ಲಿ ಶ್ರೀ ಸತ್ಯಸಾಯಿ ಉನ್ವತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ 
ವೈಟ್‌ಫೀಲ್ಸ್‌, ಬೆಂಗಳೂರು ಇವರಿಗೆ ವಿದ್ದುತ್‌ ಬಳಕೆ ಸಂಬಂಧ ಪ್ರತಿ ವರ್ಷ ಗರಿಷ್ಟ ಮೊತ್ತ ರೂ. 2.00 ಕೋಟಿಗಳ 
ಸಹಾಯಧನವನ್ನು ನೀಡಲು ಅನುಮೋದನೆ ನೀಡಲಾಗಿದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ಮನವಿಗಳಲ್ಲಿ ಕಾರ್ಯದರ್ಶಿ, ಶ್ರೀ ಸತ್ನ್ಸಸಾಯಿ ಸೆಂಟ್ರಲ್‌ ಟ್ರಸ್ಕ್‌ 
ಪ್ರಶಾಂತಿನಿಲಯಂ, ಅನಂತಪುರ ಜಿಲ್ಲೆ (ಆಂಧ್ರ ಪ್ರದೇಶ) ಇವರು ಶ್ರೀ ಸತ್ನಸಾಯಿ ಜನರಲ್‌ ಆಸತ್ರೆ, ವೈಟ್‌ಫೀಲ್ಡ್‌ ಬೆಂಗಳೂರು 
ಇವರಿಗೂ ಸಹ ವಿದ್ಯುತ್‌ ಪೂರೈಕೆ ಮಾಡಲು ಬೆಂಗಳೂರು ವಿದ್ದುತ್‌ ಸರಬರಾಜು ಕಂಪನಿ ನಿಯಮಿತಕ್ಕೆ ಸಹಾಯಧನ 
ಒದಗಿಸುವಂತೆ ಕೋರಿದ್ದು, ಸದರಿ ಎರಡೂ ಆಸತ್ರೆಗಳನ್ನು ಶ್ರೀ ಸತ್ತಸಾಯಿ ಸೆಂಟಲ್‌ ಟ್ರಸ್‌, ರವರೆ ನಡೆಸುತ್ತಿರುತಾರೆಂದು 
ತಿಳಿಸಿ, ಮುಂದುವರೆದು ಕಾರ್ಯದರ್ಶಿ, ಶ್ರೀ ಸತ್ಸಸಾಯಿ ಸೆಂಟ್ರಲ್‌ ಟಸ್‌ ರವರು ರೂ. 2.00 ಕೋಟಿಗಳ ಸಹಾಯಧನವನ್ನು 
ಎರಡೂ ಆಸತ್ರೆಗಳಿಗೆ ಅನ್ನಯಿಸಲು ಹಾಲಿ ಚಾಲ್ತಿಯಲ್ಲಿರುವ ದಿನಾಂಕ 27.04.2001ರ ಸರ್ಕಾರಿ ಆದೇಶಕ್ತೆ ತಿದ್ದುಪಡಿ ಆದೇಶ 
ಹೊರಡಿಸುವಂತೆ ಕೋರಿರುತಾರೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ (3)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ವಿದ್ಗುತ್‌ ಸರಬರಾಜು 
ಕಂಪನಿ ನಿಯಮಿತ ಇವರು ಶ್ರೀ ಸತ್ಯಸಾಯಿ ಜನರಲ್‌ ಆಸತ್ರೆ, ವೈಟ್‌ಫೀಲ್ಡ್‌ ಬೆಂಗಳೂರು ಇದರ ಸರಾಸರಿ ಮಾಸಿಕ ವಿದ್ಧುತ್‌ 
ಬಳಕೆಯ ಮೊತ್ತವು ರೂ. 30,000.00ಗಳಿ೦ದ ರೂ. 45,000.00 ಗಳವರೆಗೆ ಮತ್ತು ವಾರ್ಷಿಕವಾಗಿ ರೂ. 4.00 ಲಕ್ಷಗಳಿಂದ 
ರೂ. 5.00 ಲಕ್ಷಗಳವರೆಗೆ ವಿದ್ಯುತ್‌ ಶುಲ್ನ ಪಾವತಿಸುತಿರುತಾರೆಂದು ತಿಳಿಸಿರುತಾರೆ. 
ಪ್ರಸಾವನೆಯನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖೆ: ಇಎನ್‌ 60 ಇಇಬಿ 2009, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2010 
ಸರ್ಕಾರದ ಆದೇಶ ಸಂಖ್ಯೆ: ಇಂಇ 51 ಇಇಬಿ 2001 ದಿನಾಂಕ 27-04-2001ನ್ನು ಭಾಗಶಃ ಮಾರ್ಪಡಿಸಿ ಶ್ರೀ 
ಸತ್ಯಸಾಯಿ ಉನ್ನತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ವೈಟ್‌ಫೀಲ್ಡ್‌, ಬೆಂಗಳೂರು ಇವರಿಗೆ ವಿದುತ್‌ ಬಳಕೆ ಸಂಬಂಧ 
ನೀಡುತ್ತಿರುವ ವಾರ್ಷಿಕ ಗರಿಷ್ಠ ಮೊತ್ತ ರೂ. 2.00 ಕೋಟಿಗಳ (ಎರಡು ಕೋಟಿ ರೂಪಾಯಿಗಳು ಮಾತ್ರ) ಸಹಾಯಧನಕ್ಕೆ 
ಸೀಮಿತಗೊಳಿಸಿ ಈ ಮೊತ್ತದಲ್ಲಿ ಶ್ರೀ ಸತ್ಸ್ನಸಾಯಿ ಜನರಲ್‌ ಆಸತ್ರೆ, ಬೆಂಗಳೂರು ಇದರ ವಿದ್ದುತ್‌ ಬಳಕೆಗೆ ತಗಲುವ 
ಮೊತ್ತವನ್ನು ಸಹ ಭರಿಸಿಕೊಳ್ಳಲು ಸರ್ಕಾರವು ಅನುಮೋದನೆ ನೀಡಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಪಣಿ ಸಂಖ್ಯೆ: F೯D 451 Exp.॥/2010 ದಿನಾಂಕ 19-03-2010ರ 
ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 959 ಇಂಧನ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 


ವಿಷಯ : ಬಿಜಾಪುರ ಪಾರಂಪರಿಕ ಪದೇಶದ ಅಭಿವೃದ್ದಿ ಮತ್ತು ಸಂರಕ್ಷಣೆಗಾಗಿ ತಜ್ಞರ ಸಮಿತಿಯ ರಚನೆ ಮತ್ತು 
ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಸ೦ಕಇ 114 ಕೆಎಂಯು 2004 ದಿನಾಂಕ 9-12-2005. 
2... ಆಯುಕರು, ಪ್ರಾಚ್ಛವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರ ಪತ್ರ ಸಂಖ್ಯೆ: 
ಆಪ್ರಾಸಂಪಇ/ಇಎಸ್‌ಟಿ/2006-07 ದಿನಾಂಕ: 2-12-2006. 
3. ಸರ್ಕಾರದ ಪತ್ರ ಸಂಖ್ಯೆ: ಕಸಂವಾಪ್ರ 147 ಕೆಎ೦ಂಯು 2007 ದಿನಾಂಕ: 04-07-2008. 
4. ಆಯುಕರು, ಪ್ರಾಚ್ಛವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ರವರ ಪತ್ರ ಸಂಖ್ಯೆ: 
ಆಪ್ರಾಸಂಪ/ಬಿ.ತ.ಸ./2009-10/147, ದಿನಾಂಕ: 28-07-2009. 


ಟೆ 


ವನೆ : 
ಮೇಲೆ (1)ರಲ್ಲಿ ಓದಲಾದ ದಿನಾಂಕ 09-12-2005ರ ಸರ್ಕಾರದ ಆದೇಶದಲ್ಲಿ ಬಿಜಾಪುರ ಪಾರಂಪರಿಕ ಪದೇಶದ 


ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿ ತಜ್ಞರ ಸಮಿತಿಯನ್ನು ದಿನಾಂಕ 9-12-2005 ರಿಂದ ಒಂದು ವರ್ಷದ ಅವಧಿಗೆ 


೧೭೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ರಚಿಸಲಾಗಿತ್ತು ಸದರಿ ಸಮಿತಿಯನ್ನು ಮೇಲೆ (2)ರಲ್ಲಿ ಓದಲಾದ ದಿನಾಂಕ 02-12-2006ರ ಪತ್ರದಲ್ಲಿ ಆಯುಕರು, 
ಪ್ರಾಚ್ನ್ಛವಸ್ಥು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರು ಪಸಾವನೆಯನ್ನು ಸಲ್ಲಿಸಿ ಸಮಿತಿಯ ಅವಧಿಯನ್ನು 
ದಿನಾಂಕ 09-12-2006 ರಿಂದ ಒಂದು ವರ್ಷದ ಅವಧಿಗೆ ಪುನರ್‌ರಚಿಸಲು ಕೋರಿರುತಾರೆ. ಪರಿಶೀಲಿಸಲಾಗಿ, ಮೇಲೆ 
(3)ರಲ್ಲಿ ಓದಲಾದ ಪತ್ರದಂತೆ ಕೆಲವಾರು ಮಾಹಿತಿಗಳನ್ನು ಒದಗಿಸಲು ಆಯುಕ್ತರನ್ನು ಕೋರಲಾಗಿತ್ತು ಮೇಲೆ (4೪ರಲ್ಲಿ 
ಓದಲಾದ ಪತ್ರದಲ್ಲಿ ಆಯುಕ್ತರು, ಪಾಚ್ನವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇವರು ಮಾಹಿತಿಯೊಂದಿಗೆ 
ಪ್ರಸಾವನೆ ಸಲ್ಲಿಸಿ 20 ಸದಸ್ನರ ಹೆಸರು ಮತ್ತು ವಿಳಾಸದೊಂದಿಗೆ ತಜ್ಞರ ಸಮಿತಿಯನ್ನು ಪುನರ್‌ ರಚಿಸಿ ಎರಡು ವರ್ಷಗಳ 
ಅವಧಿಗೆ ನೇಮಿಸಿ ಆದೇಶಿಸಬೇಕೆ೦ದು ಕೋರಿರುತಾರೆ. 
ಇದನ್ನು ಪರಿಶೀಲಿಸಿದ ಸರ್ಕಾರವು ಬಿಜಾಪುರ ಪಾರಂಪರಿಕ ಪದೇಶದ ಅಭಿವೃದ್ದಿ ಮತ್ತು ಸಂರಕ್ಷಣೆಗಾಗಿ ತಜ್ಞರ 
ಸಮಿತಿಯನ್ನು ಎರಡು ವರ್ಷಗಳ ಅವಧಿಗೆ ಪುನರ್‌ ರಚಿಸಲು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರಿ ಆದೇಶ ಸಂಖ್ಯೆ: ಕಸಂವಾಪ್ರ 205 ಕೆಎಂಯು 2009, ಬೆಂಗಳೂರು, ದಿನಾಂಕ: 3ನೇ ಏಪ್ರಿಲ್‌ 2010 
ಪಸಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಬಿಜಾಪುರ ಪಾರಂಪರಿಕ ಪದೇಶದ ಅಭಿವೃದ್ದಿ ಮತ್ತು 
ಸಂರಕ್ಷಣೆಗಾಗಿ ಸರ್ಕಾರದ ಆದೇಶ ಸಂಖ್ಯೆ ಸಂಕಇ 114 ಕೆಎ೦ಯು 2004 ದಿನಾಂಕ 9-12-2005ರಲ್ಲಿ ರಚಿಸಿದ 
ಸಮಿತಿಯನ್ನು ಅನುಬ೦ಧದಲ್ಲಿ ಲಗತ್ತಿಸಿರುವ ಸದಸ್ಯರೊಂದಿಗೆ ಎರಡು ವರ್ಷಗಳ ಅವಧಿಗೆ ಪುನರ್‌ರಚಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನ! ಿಡ) 


ದಿನಾಂಕ 03-04-2010ರ ಸರ್ಕಾರಿ ಆದೇಶ ಸಂಖ್ಯೆ ಕಸಂವಾಪ್ರ 205 ನನ 2009ಕ್ಕೆ ಅನುಬಂಧ 























ಕ್ರಸಂ. ಅಧಿಕಾರಿ/ಅಧಿಕಾರೇತರ ಹೆಸರು 

1 ಜಿಲ್ಲಾಧಿಕಾರಿಯವರು ಬಿಜಾಪುರ ಜಿಲ್ಲೆ, ಬಿಜಾಪುರ ಅಧ್ವಕರು 
2 ಮುಖ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್‌, ಬಿಜಾಪುರ ಸದಸ್ತರು 
3 ಜಿಲ್ಲಾ ಪೊಲೀಸ್‌ ವರಿಷ್ಠಾಧಿಕಾರಿಗಳು ಬಿಜಾಪುರ ಸದಸ್ತರು 
4 ಪೌರಾಯುಕ್ತರು ನಗರ ಸಭೆ, ಬಿಜಾಪುರ ಸದಸ್ವರು 
5 ಅಧೀಕ್ಷಕರು, ಪುರಾತತ್ತ ಸರ್ವೇಕ್ಷಣಾ, ಧಾರವಾಡ ವ್ರತ್ತ ಧಾರವಾಡ ಸದಸ್ತರು 
6 ಆಯುಕ್ತರು, ಪ್ರಾಚ್ಯವಸ್ತು, ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ/ ಸದಸ್ಯ 


ಇಲಾಖೆಯ ಪ್ರತಿನಿಧಿ, ಬೆ೦ಗಳೂರು 





ಡಾ: ಕೃಷ್ಣ ಕೋಲಾರ ಕುಲಕರ್ಣಿ, ಇತಿಹಾಸಕಾರರು ಬಿಜಾಪುರ 








7 
8 ಡಾ: ವಿಠಲ ಟಂಕಸಾಲಿ, ವಾಸ್ತುಶಿಲ್ಪ ತಜ್ಞರು, ಬಿಜಾಪುರ 
9 ಡಾ: ರಿಯಾಜ ಫಾರೂಕಿ, ಹಿರಿಯ ನಾಗರೀಕರು, ಬಿಜಾಪುರ 





10 ಶ್ರೀ ಬಸವರಾಜ ಆಕಾಶಿ, ಹಿರಿಯ ನಾಗರೀಕರು, ಬಿಜಾಪುರ 





11 ಡಾ: ದಡಿ ಜಮಖಂಡಿ ಇತಿಹಾಸಕಾರರು ಬಿಜಾಪುರ 





1) ಡಾ: ಗೀತಾ ಪಾಟೀಲ ಉಪನ್ವಾಸಕರು ಹಾಗೂ ಪರಿಸರ ತಜ್ಞರು ಬಿಜಾಪುರ 





13 ಶ್ರೀ ಕಾಚಾಪುರ್‌, ಪಿನಿಪಾಲ್‌, ಚಿತ್ರಕಲಾವಿದರು, ಬಿ.ಎಲ್‌.ಡಿ ಕಾಲೇಜು, ಬಿಜಾಪುರ 





14 ಶ್ರೀ ಎಂ.ಬಿ. ಮುಲ್ತಾ, ಆರ್ಕಿಟೆಕ್‌, ಸಿಕ್ಕಾಬ ಕಾಲೇಜು, ಬಿಜಾಪುರ 





15 ಶ್ರೀ ಎನ್‌.ಎ. ಪುಣೇಕರ, ಸಿವಿಲ್‌ ಇಂಜಿನಿಯರ್‌, ಬಿಜಾಪುರ 





16 ಅಧ್ಯಕ್ಷರು, ಟ್ರಾವಲ್‌ ಏಜೆಂಟ್‌ ಬಿಜಾಪುರ 





17 ಸಹಾಯಕ ನಿರ್ದೇಶಕರು, ಪ್ರವಾಸೋದ್ರಮ ಇಲಾಖೆ, ಬಿಜಾಪುರ 





EL ECOL ECOL ELLE ELE 


2೭೬ | ೭೬ | ೭೬ | 2 | 2೬ | 2೪ | 2೬ | ೭೬ | 2೬ | 2೬ | 2೬ | 2೬ 


18 ಶ್ರೀ ಇರ್ಷಾದ್‌ ಪುನೆಕರ್‌ ಪ್ರಾಂಶುಪಾಲರು, ಮಲ್ಲಿಕ್‌ ಸಂದಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ 
ಆರ್ಟ್‌ ಅಂಡ್‌ ಆರ್ಕಿಟೆಕ್ಟರ್‌, ಬಾಗಲಕೋಟೆ ರಸ್ತೆ ಬಿಜಾಪುರ 





GU SL LSU LoL SL LoL [SL LIL LoL LIL Lot | 
82..601061660/ 560 61660 6 0/16 








19 ಡಾ: ಅಬ್ಬುಲ್‌ ಗಣಿ ಇಮ್‌ರತ್‌ವಾಲೆ, ಇತಿಹಾಸ ವಿಭಾಗದ ಮುಖ್ಯಸ್ಥರು, ಸದಸ್ಯ 
ಅಂಜುಮಾನ್‌ ಡಿಗ್ರಿ ಕಾಲೇಜು, ಮಂಗೋಲಿ ರಸ್ತೆ ಬಿಜಾಪುರ 
20 ಆಯುಕ್ತರು, ನಗರಾಭಿವೃದ್ಧಿ ಪ ಪ್ರಾಧಿಕಾರ, ಬಿಜಾಪುರ ಸದಸ್ಯ 
ಕಾರ್ಯದರ್ಶಿ 














ಎಂ.ಕೆ. ಭರ್ಮರಾಜಪ್ಪ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕ ಫಿ ವಾರ್ತಾ ಮತ್ತು 
ಪಿ.ಆರ್‌. 960 ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ ಗಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೯೫ 





ವಸತಿ ಸಚಿವಾಲಯ 
ವಿಷಯ : ಆಶ್ರಯ ನಗರ ವಸತಿ ಯೋಜನೆಯನ್ನು ಮಾರ್ಪಡಿಸಿ “ವಾಜಪೇಯಿ ನಗರ ವಸತಿ ಯೋಜನೆ” ಎಂಬ 
ನೂತನ ನಾಮಾಂಕಿತದೊಂದಿಗೆ ಜಾರಿಗೊಳಿಸುವ ಬಗ್ಗೆ. 
ಪ್ರಸ್ತಾವನೆ : 

ರಾಜ್ಯ ಸರ್ಕಾರವು ಬಡತನ ರೇಖೆಗಿಂತ ಕೆಳಗಿನ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಆಶ್ರಯ ವಸತಿ 
ಯೋಜನೆಯಡಿ ಮನೆಗಳನ್ನು ನಿರ್ಮಿಸಲು ವ್ಯಾಪಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ 
ಸರ್ಕಾರಿ ಭೂಮಿಯು ಲಭ್ಯವಾಗುತ್ತಿಲ್ಲವಾದ್ದರಿ೦ದ ಮತ್ತು ಜಮೀನಿನ ಖರೀದಿ ದರದಲ್ಲಿ ವಿಪರೀತ ಹೆಚ್ಚಳದಿಂದ ಹಾಗೂ ಮನೆ 
ನಿರ್ಮಾಣಕ್ಕಾಗಿ ಬಳಸುವ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಮತ್ತು ಕಾರ್ಮಿಕರ ಕೂಲಿ ದರಗಳಲ್ಲಿ ಗಣನೀಯವಾಗಿ 
ಹೆಚ್ಚಳವಾಗಿದ್ದರಿಂದ ನಗರ ಪ್ರದೇಶಗಳಲ್ಲಿ ಭಾರಿ ಬೆಲೆಯಲ್ಲಿ ಖಾಸಗಿ ಜಮೀನು ಖರೀದಿಸಲು ಸಾಧ್ಯವಾಗದೇ ಮತ್ತು ಬಡ 
ಜನರು ಸರ್ಕಾರವು ನೀಡುತ್ತಿರುವ ಸೀಮಿತ ಸಹಾಯಧನದಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳಲಾಗದೇ, ಸರ್ಕಾರವು ಮನೆಗಳ 
ನಿರ್ಮಾಣಕ್ಕಾಗಿ ನಿಗದಿಪಡಿಸಿದ ಗುರಿಯನ್ನು ಸಾಧಿಸಲಾಗುತ್ತಿಲ್ಲ. 2010-11ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಮಾನ್ಯ 
ಮುಖ್ಯಮಂತ್ರಿಗಳು ನಗರ ಪ್ರದೇಶದ ವಸತಿಹೀನರಿಗಾಗಿ 2010-11ರಲ್ಲಿ 50,000 ಮನೆಗಳನ್ನು ನಿರ್ಮಿಸಲು "ವಾಜಪೇಯಿ 
ನಗರ ವಸತಿ ಯೋಜನೆ' ಯನ್ನು ಪ್ರಾರಂಭಿಸಲಾಗುವುದೆಂದು ಘೋಷಿಸಿರುತ್ತಾರೆ. ಆದುದರಿಂದ, ಜಮೀನು ಖರೀದಿಗಾಗಿ 
ಹೆಚ್ಚಿನ ಮೊತ್ತ ಬಿಡುಗಡೆ ಮಾಡುತ್ತ ಹಾಗೂ ಮನೆಗಳ ನಿರ್ಮಾಣಕ್ಕೆ ನಿಗದಿ ಪಡಿಸಿದ ಘಟಕ ವೆಚ್ಚವನ್ನು ಹೆಚ್ಚಿಸುತ್ತ, ಈಗಾಗಲೇ 
ಜಾರಿಯಲ್ಲಿರುವ ಯೋಜನೆಗಳಡಿ ನೀಡುತ್ತಿರುವ ಸಹಾಯಧನದೊಂದಿಗೆ ವಿವಿಧ ಮೂಲಗಳಿ೦ದ ಇನ್ನೂ ಸ್ವಲ್ಪ ಮೊತ್ತ ಸೇರಿಸಿ 
ಬಡಜನರು ಮನೆಗಳನ್ನು ಕಟ್ಟಕೊಳ್ಳಲು ಅನುವಾಗುವಂತೆ ನಗರ ಆಶ್ರಯ ಯೋಜನೆಯನ್ನು ಸೂಕ್ತವಾಗಿ ಮಾರ್ಪಡಿಸಿ 
“ವಾಜಪೇಯಿ ನಗರ ವಸತಿ ಯೋಜನೆ” ಎಂಬ ನೂತನ ನಾಮಾಂಕಿತದೊಂದಿಗೆ ಜಾರಿಗೆ ತರಲು ಕೆಳಗಿನಂತೆ ಆದೇಶವನ್ನು 
ಪ್ರಸ್ತಾಪಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಳ 6 ಎಚ್‌ಎಎಚ್‌ 2010, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್‌ 2010 

I. “ವಾಜಪೇಯಿ ನಗರ ವಸತಿ ಯೋಜನೆ” ಅಡಿಯಲ್ಲಿ ರಾಜ್ಯದ ಪ್ರತಿ ವಿಧಾನ ಸಭಾ ಕ್ಷೇತ್ರಕ್ಕೆ 125 ಲಕ್ಷ 
ರೂ.ಗಳ ಘಟಕ ವೆಚ್ಚದ ಕನಿಷ್ಠ 25 ಚದರ ಮೀಟರ್‌ ವಿಸ್ತೀರ್ಣದ ಶೌಚಾಲಯಸಹಿತ 1000 ಮನೆಗಳಂತೆ ರಾಜ್ಯಾದ್ಯಂತ 
2,24.000 ಮನೆಗಳು ಮತ್ತು ವಿಶೇಷ ಗುಂಪಿನವರಿಗಾಗಿ 76,000 ಮನೆಗಳು ಹೀಗೆ ಲಭ್ಯವಿರುವ ಸರ್ಕಾರಿ ಜಮೀನಿನಲ್ಲಿ 
ಅಥವಾ ಈಗಾಗಲೇ ಬಡಾವಣೆ ನಿರ್ಮಿಸಿ ಹಂಚಲಾದ ನಿವೇಶನಗಳಲ್ಲಿ, ಒಟ್ಟು ಮೂರು ಲಕ್ಷ ಮನೆಗಳನ್ನು ನಿರ್ಮಿಸಲು 
ಸರ್ಕಾರದ ಅನುಮೋದನೆ ನೀಡಲಾಗಿದೆ. ಪ್ರಾರಂಭದಲ್ಲಿ, 2010-11 ನೇ ಸಾಲಿನಲ್ಲಿ 50,000 ಮನೆಗಳ ನಿರ್ಮಾಣ 
ಕೈಗೊಳ್ಳುವುದು. 

2. 125 ಲಕ್ಷ ರೂ.ಗಳ ಘಟಕ ವೆಚ್ಚದಲ್ಲಿ ಈ ಕೆಳಗಿನಂತೆ, ರಾಜ್ಯ ಸರ್ಕಾರದಿಂದ 50,000 ರೂ.ಗಳ 
ಸಹಾಯಧನ (ಇದರಲ್ಲಿ 15,000 ರೂ.ಗಳನ್ನು ರಾಜ್ಯ ಸರ್ಕಾರ ಹಾಗೂ 35,000 ರೂ.ಗಳನ್ನು ಕರ್ನಾಟಕ ಗೃಹ ಮಂಡಲಿ 
ಭರಿಸುವುದು). 50,000 ರೂ.ಗಳ ಬ್ಯಾಂಕ್‌ ಸಾಲವಾಗಿದ್ದು, ಉಳಿದ 25,000 ರೂ.ಗಳನ್ನು ಫಲಾನುಭವಿಯ ವಂತಿಗೆಯನ್ನು 
ಐದು ಕಂತುಗಳಲ್ಲಿ ನೀಡತಕ್ಕದ್ದು: 

(ಕೋಟಿ ರೂ.ಗಳಲ್ಲಿ) 






































ಡ್‌ ಕರ್ನಾಟಕ 
ನಿಗದಿ ಸರ್ಕಾರ ಗೃಹ ಫಲಾನು 
ಆರ್ಥಿಕ ತ ಘಟಕ ವೆಚ್ಚ | ” ಮಂಡಳಿ pi ಬ್ಯಾಂಕ್‌ 
ವರ್ಷ ಪಡಿಸಿದೆ. ಗಳಲ: | ಪಾಲಿನ ಪಾಲಿನ ಗಿನಿಯ ಸಾಲ ಒಟ್ಟು 
ಈ ಗುರಿ ಕ ಸಹಾಯ pk ವಂತಿಗೆ 
ದೆ ಸಹಾಯ 
ಧನ 
2010-11 50.000 1,25,000 75.00 175.00 125.00 250.00 625.00 
3. ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಮುನ್ನ 2010-11ನೇ ಸಾಲಿನಲ್ಲಿ 125 ಲಕ್ಷ ರೂ.ಗಳ ಘಟಕ 


ವೆಚ್ಚದಲ್ಲಿ 50,000 ಮನೆಗಳನ್ನು ನಿರ್ಮಿಸಲು 75.00 ಕೋಟಿ ರೂ.ಗಳ ಅನುದಾನವನ್ನು ಪೂರಕ ಆಯವ್ಯಯದಿಂದ ಹಾಗೂ 
ಕರ್ನಾಟಕ ಗೃಹ ಮಂಡಳಿಯು ಲಭ್ಯಗೊಳಿಸುವ 175.00 ಕೋಟ ರೂ.ಗಳ ಸಹಾಯಧನದಿಂದ ಭರಿಸತಕ್ಕದ್ದು. 

4... ನಗರ/ಪಟ್ಟಣ ಪ್ರದೇಶಗಳಲ್ಲಿ ಸರ್ಕಾರವು ಆಯಾ ವಿಧಾನ ಸಭಾ ಸದಸ್ಯರ ಅಧ್ಯಕ್ಷತೆಯಲ್ಲಿ ರಚಿಸಿದ 
ನಗರ/ಪಟ್ಟಣ ಆಶ್ರಯ ಸಮಿತಿಯು ಫಲಾನುಭವಿಗಳನ್ನು ಆಯ್ಕೆ ಮಾಡುವುದು. ಆದರೆ, ಫಲಾನುಭವಿಗಳ ಆಯ್ಕೆಯನ್ನು 
ನಿವೇಶನರಹಿತರು/ವಸತಿರಹಿತರ ಸಮೀಕ್ಷೆಯ ಪಟ್ಟಿಯಿಂದಲೇ ಮಾತ್ರ ಅವರ ಅರ್ಹತೆಯನ್ನು ಪರಿಗಣಿಸಿ ಮಾಡಬೇಕಾಗುತ್ತದೆ. 
ಫಲಾನುಭವಿಗಳ ಆಯ್ಕೆ ಅಂತಿಮಗೊಳಿಸಲು, ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಈ 
ಕೆಳಗಿನಂತೆ ಸಮಿತಿಯನ್ನು ರಚಿಸಲಾಗಿದೆ. 


೧೭೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಜಿಲ್ಲಾ ಉಸ್ತುವಾರಿ ಸಚಿವರು ಥಃ ಅಧ್ಯಕ್ಷರು 
ಸ್ಥಳೀಯ ನಗರ ಆಶ್ರಯ ಸಮಿತಿಯ ಅಧ್ಯಕ್ಷರು ಕಿ ಉಪಾಧ್ಯಕ್ಷರು 
ಜಿಲ್ಲಾ ಉಸ್ತುವಾರಿ ಸಚಿವರು ನಾಮನಿರ್ದೇಶಿಸಿದ ಇಬ್ಬರು 
ಅಧಿಕಾರಿ ಅಥವಾ ಅಧಿಕಾರೇತರ ಸದಸ್ಯರು 
ಜಿಲ್ಲಾಧಿಕಾರಿಗಳು 


ದಸ್ನರು 
ದಸ್ಯ ಕಾರ್ಯದರ್ಶಿ 


ಈ ಸಮಿತಿಯ ಆಯ್ಕೆ ಪಟ್ಟಿಯನ್ನು ಪರಿಶೀಲಿಸಿ ಅಂತಿಮಗೊಳಿಸಿ ಪ್ರಕಟಿಸಬೇಕು. ಅನರ್ಹ ಅಭ್ಯರ್ಥಿಗಳನ್ನು 
ತೆಗೆದುಹಾಕುವುದು ಮತ್ತು ಅರ್ಹ ಅಭ್ಯರ್ಥಿಗಳನ್ನು ಸೇರಿಸುವುದು ಈ ಪ್ರಕ್ರಿಯೆಯಲ್ಲಿ ಸೇರಿರುತ್ತದೆ. 


ಅ; 


ಸ 
ಸ 


ವ ಈ ಕುರಿತು ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮವು ಕ್ರಿಯಾ ಯೋಜನೆಯನ್ನು ತಯಾರಿಸಿ ಅದರ 
ಅನುಷ್ಠಾನಕ್ಕಾಗಿ ಹೊರಡಿಸುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 961 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2 ವಸತಿ ಇಲಾಖೆ 


ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಕಸಂವಾಪ್ರ 52 ಕೆಎಂಯು 2010, ಬೆಂಗಳೂರು, ದಿನಾಂಕ 29ನೇ ಮಾರ್ಚ್‌ 2010 


ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 52 ಕೆಎಂಯು 2010 ದಿನಾಂಕ 20-03-2010 ರಲ್ಲಿನ ಆದೇಶ ಭಾಗದ 
1ನೇ ಕಂಡಿಕೆ ನಂತರ ಈ ಕೆಳಗಿನ ಕಂಡಿಕೆಯನ್ನು ಅಳವಡಿಸಿ ಅದೇ ದಿನಾಂಕದಿಂದ ಜಾರಿಗೆ ಬರುವಂತೆ ತಿದ್ದಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2205-00-103-0-24-059 (ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 962 ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 


ವಿಷಯ : ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಶ್ರಿ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್‌ 
ಮತ್ತು ಸಾರ್ವಜನಿಕರ ಸಹ ಭಾಗಿತ್ವದಲ್ಲಿ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು 
ಅಭಿವೃದ್ಧಿಗಾಗಿ 2009-10ನೇ ಸಾಲಿನ ಕ್ರಿಯಾ ಯೋಜನೆಗೆ ಅನುಮೋದನೆ ಹಾಗೂ ಅನುದಾನ ಬಿಡುಗಡೆ 
ಓದಲಾಗಿದೆ : ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ ಇವರ ಪತ್ರ ಸಂಖ್ಯೆ: ಡಿಎಎ೦ ಎಸಿಟಿ. 6/59 

2009-10, ದಿನಾಂಕ 19-03-2010 ಮತ್ತು 29-03-2010. 

ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ 19-3-2010ರ ಪತ್ರದಲ್ಲಿ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ 
ಇವರು ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆಯ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಶ್ರೀ ಧರ್ಮಸ್ಥಳ 
ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್‌ ಹಮ್ಮಿಕೊಂಡ 2009-10ನೇ ಸಾಲಿನ ಕ್ರಿಯಾ ಯೋಜನೆಗೆ ಸರ್ಕಾರದ ಅನುಮೋದನೆ 
ನೀಡಬೇಕೆಂದು ಹಾಗೂ ಇಲಾಖೆಯ ಶೇಕಡ 40 ರಷ್ಟು ಅನುದಾನದಲ್ಲಿ ಅರ್ಧದಷ್ಟು ಭಾಗ ಅಂದರೆ ಸರ್ಕಾರದ ಪಾಲಿನ ರೂ. 
40.00 ಲಕ್ಷಗಳ ಮೊತ್ತದಲ್ಲಿ ರೂ. 20.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ನಿರ್ದೇಶಕರು, ಪ್ರಾಚ್ಯವಸ್ತು 
ಮತ್ತು ಸಂಗ್ರಹಾಲಯ ಇಲಾಖೆ ಇವರು ಫ್ಯಾಕ್ಸ್‌ ಮೂಲಕ ಸರ್ಕಾರಕ್ಕೆ ಪತ್ರವನ್ನು ಕಳುಹಿಸಿರುತ್ತಾರೆ. ಪ್ರಾಚ್ಯವಸ್ತು ಮತ್ತು 
ಸಂಗ್ರಹಾಲಯ ಇಲಾಖೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್‌ ಹಾಗೂ ಸಾರ್ವಜನಿಕರ 
ಸಹಭಾಗಿತ್ವದೊಂದಿಗೆ 2009-10ನೇ ಸಾಲಿನಲ್ಲಿ ಕೈಗೊಳ್ಳಲಾಗುವ ಸ್ಮಾರಕಗಳ ಸಂರಕ್ಷಣಾ ಕಾಮಗಾರಿಗಳಿಗೆ ಅನುಮೋದನೆ 
ನೀಡುವ ಬಗ್ಗೆ ದಿನಾ೦ಕ 18-03-2010ರಂದು ನಡೆದ ಸಭೆಯ ನಡುವಳಿಗಳನ್ನು ಲಗತ್ತಿಸಿರುತ್ತಾರೆ. 13 ಸ್ಮಾರಕಗಳನ್ನು ಒಟ್ಟು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೯೭ 





ರೂ. 163.00 ಲಕ್ಷಗಳಲ್ಲಿ ಸಂರಕ್ಷಿಸಲು ಕ್ರಿಯಾ ಯೋಜನೆಯನ್ನು ತಯಾರಿಸಿಕೊಂಡಿದ್ದು ಅದರಲ್ಲಿ ಮೂರು ಕಾಮಗಾರಿಗಳನ್ನು 
ಬಿಟ್ಟು ಈ ಕೆಳಕಂಡ 10 ಕಾಮಗಾರಿಗಳ ಸಂರಕ್ಷಣಾ ಕಾರ್ಯವನ್ನು ಕೈಗೊಳ್ಳಲು ತೀರ್ಮಾನಿಸಲಾಯಿತು ಎಂದು ತಿಳಿಸಿರುತ್ತಾರೆ. 


ಸಂರಕ್ಷಣಾ ಕಾಮಗಾರಿಗಳ ವಿವರಗಳು 






































ಕ್ರಸಂ. ಕಾಮಗಾರಿ ಮೊತ್ತ 
1 | ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಕೇನಹಳ್ಳಿ ಕೊಳ್ಳೇಗಾಲ ತಾಲ್ಲೂಕು | ರೂ.9.5 ಲಕ್ಷ 
2 ||ಶ್ರೀ ಪಾರ್ಶ್ವನಾಥ ಬಸದಿ, ಕಣಿವೆ, ನರಸಿಂಹರಾಜಪುರ ತಾಲ್ಲೂಕು ರೂ.15.00 ಲಕ್ಷ 
3 (ಶ್ರೀ ಭೋಗೇಶ್ವರ ಸ್ವಾಮಿ ದೇವಸ್ಥಾನ, ಪೆದ್ದುಗೊಂಡನಹಳ್ಳಿ, ಚೆನ್ನಗಿರಿ | ರೂ.15.00 ಲಕ್ಷ 
ತಾಲ್ಲೂಕು 
4 [ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಬಂಗಾಡಿ, ಬೆಳ್ತಂಗಡಿ ತಾಲ್ಲೂಕು ರೂ.4.00 ಲಕ್ಷ 
5 | ಬಾಣೇಶ್ವರ ಸ್ವಾಮಿ ದೇವಸ್ಥಾನ, ಬಾಣಾವರ ಅರಸೀಕೆರೆ ತಾಲ್ಲೂಕು ರೂ.18.00 ಲಕ್ಷ 
6. | ವೀರಭದ್ರ ಸ್ವಾಮಿ ದೇವಸ್ಥಾನ, ಕೋಟೆ ಬೀದಿ ಅರಕಲಗೂಡು ರೂ.8.5 ಲಕ್ಷ 
7 (ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬೈರಾಪುರ, ಕೆ.ಆರ್‌.ಪೇಟೆ | ರೂ.16.00 ಲಕ್ಷ 
ತಾಲ್ಲೂಕು 
8 | ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ತೀರ್ಥಹಳ್ಳಿ ರೂ.10.5 ಲಕ್ಷ 
9 ಶ್ರೀ ಕಾಶಿವಿಶ್ವೇಶ್ವರೆ ಸ್ವಾಮಿ ದೇವಸ್ಥಾನ, ಹೊಸಬೂದನೂರು, ಮಂಡ್ಯ | ರೂ.5.00 ಲಕ್ಷ 
ತಾಲ್ಲೂಕು 
10 | ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಮಾಗುಡಿಲು ಹೆಚ್‌.ಡಿ.ಕೋಟೆ | ರೂ.16.5 ಲಕ್ಷ 
ತಾಲ್ಲೂಕು 
ಒಟ್ಟು ರೂ.118.00 ಲಕ್ಷಗಳು 

















ಈ ಮೊತ್ತದಲ್ಲಿ (ರೂ.118.00 ಲಕ್ಷಗಳು) ಹಾಲಿ ಇರುವ ನಿಯಮಗಳಂತೆ ಶೇಕಡ 40:40:20 ಅನುಪಾತದ ಪ್ರಕಾರ 
ಇಲಾಖೆಯಿಂದ (ಪ್ರತಿಯೊಂದು ಕಾಮಗಾರಿಗೆ ರೂ.5.00 ಲಕ್ಷಗಳಿಗೆ ಮೀರದಂತೆ ಇಲಾಖಾ ಅನುದಾನ ಒದಗಿಸಲು) ರೂ 
40.00 ಲಕ್ಷಗಳನ್ನು ಬಿಡುಗಡೆ ಮಾಡಬೇಕಾಗಿರುತ್ತದೆ. ಆದರೆ ಯೋಜನೆಯ ನಿಯಮಗಳ ಪ್ರಕಾರ ಪ್ರಥಮವಾಗಿ ಅದರ 
ಅರ್ಧದಷ್ಟು ರೂ. 20.00 ಲಕ್ಷಗಳನ್ನು (ಅಂದರೆ ಶೇಕಡ 50 ರಷ್ಟು) ಮುಂಚಿತವಾಗಿ ಬಿಡುಗಡೆ ಮಾಡಲು ನಿರ್ದೇಶಕರು 
ಕೋರಿರುತ್ತಾರೆ. 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟಸ್ಟ್‌ ಹಾಗೂ 
ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ 2002- 
03ರಿಂದ 2008-09ನೇ ಸಾಲಿನವರೆಗೆ ತೆಗೆದುಕೊಂಡ 75 ಸ್ಮಾರಕಗಳ ಸಂರಕ್ಷಣೆಗಳ ಅಂದಾಜು ವೆಚ್ಚ ರೂ. 797.52 
ಲಕ್ಷಗಳಾಗಿದ್ದು ಈ ಕಾರ್ಯಕ್ಕೆ ಸರ್ಕಾರದ ವಂತಿಗೆ ರೂ. 295.72 ಲಕ್ಷಗಳು ಆಗುತ್ತದೆ. ಇದರಲ್ಲಿ ಸರ್ಕಾರವು ರೂ.280.00 
ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು, ಉಳಿದ ರೂ. 15.72 ಲಕ್ಷಗಳನ್ನು ಹಾಗೂ 2009-10ನೇ ಸಾಲಿನಲ್ಲಿ ನೀಡಬೇಕಾದ ಒಟ್ಟು 
ಮೊತ್ತ ರೂ. 54.80 ಲಕ್ಷಗಳಲ್ಲಿ ಶೇ50ರಷ್ಟು ಅಂದರೆ ರೂ. 27.40 ಲಕ್ಷಗಳು ಸೇರಿ ಒಟ್ಟು ರೂ. 43.12 ಲಕ್ಷಗಳನ್ನು 
ನೀಡಬೇಕಾಗಿರುತ್ತದೆ ಆದರೆ 2009-10ನೇ ಸಾಲಿನಲ್ಲಿ ಕೇವಲ ರೂ. 40.00 ಲಕ್ಷಗಳ ಅನುದಾನ ಒದಗಿಸಿರುವುದರಿಂದ 
ಅಂದಾಜು ಮಾಡಿರುವ ಎಲ್ಲಾ 13 ಕಾಮಗಾರಿಗಳನ್ನು (ಅನುಬ೦ಧ-1 ರಲ್ಲಿರುವ) ಕೈಗೊಳ್ಳಲು, ಸದರಿ ಮೊತ್ತವನ್ನು ಬಿಡುಗಡೆ 
ಮಾಡಲು ದಿನಾಂಕ 29-03-2010ರಂದು ಸರ್ಕಾರದ ಕಾರ್ಯದರ್ಶಿಗಳು ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲ್ಲ ರವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅದರಂತೆ ನಿರ್ದೇಶಕರು, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ 
ಇಲಾಖೆ ರವರು ದಿನಾಂಕ 29-03-2010ರ ಪತ್ರದಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಅದರಂತೆ ಈ 4ಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಕಸಂವಾಪ್ರ 14 ಕೆಎಂಯು 2010 ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌ 2010 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ಶ್ರೀ ಧರ್ಮಸ್ಥಳ 
ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್‌ ಹಾಗೂ ಸಾರ್ವಜನಿಕರ ಸಹಭಾಗಿತ್ವದೊಂದಿಗೆ ಶೇ. 40:40:20ರ ಅನುಪಾತದ 
ಆಧಾರದ ಮೇಲೆ 2009-10ನೇ ಸಾಲಿನಲ್ಲಿ ಅನುಬಂಧ-1 ರಲ್ಲಿರುವ 13 ಸಂರಕ್ಷಣಾ ಕಾಮಗಾರಿಗಳ ಒಟ್ಟು ಮೊತ್ತ 
ರೂ.163.00 ಲಕ್ಷಗಳ ಕ್ರಿಯಾಯೋಜನೆಗೆ ಅನುಮೋದನೆ ನೀಡಿದೆ. 

ಈ ಕೆಳಕಂಡಂತೆ ಒಟ್ಟು ರೂ. 40.00 ಲಕ್ಷಗಳನ್ನು ಧರ್ಮೋತ್ಥಾನ ಟಸ್ಟ್‌ಗೆ ಬಿಡುಗಡೆ ಮಾಡಲು ನಿರ್ದೇಶಕರು, 
ಪ್ರಾಚ್ಯವಸ್ತು ಮತ್ತು ಸಂಗಹಾಲಯ, ಮೈಸೂರು ಇವರಿಗೆ ಸರ್ಕಾರವು ಮಂಜೂರಾತಿ ನೀಡಿದೆ. 


೧೭೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





(1) 2002-03 ರಿಂದ 2008-09ನೇ ಸಾಲಿನಲ್ಲಿ ತೆಗೆದುಕೊಂಡ 
ಕಾಮಗಾರಿಗಳ ಬಾಕಿ ಮೊತ್ತ. ರೂ. 15.72 ಲಕ್ಷಗಳು 
(2) 2009-10ನೇ ಸಾಲಿನಲ್ಲಿ ಅನುಬ೦ಧ-1 ರಲ್ಲಿ ತಿಳಿಸಿರುವ 13 
ಕಾಮಗಾರಿಗಳಿಗೆ ಸರ್ಕಾರದ ಪಾಲು ರೂ. 54.80 ಲಕ್ಷಗಳಲ್ಲಿ 
ಶೇ 50 ರಷ್ಟು ಅಂದರೆ ರೂ. 27.40 ಲಕ್ಷಗಳು ನೀಡಬೇಕಾಗಿದ್ದು 
ಅನುದಾನದ ಲಭ್ಯತೆಗನುಸಾರವಾಗಿ ರೂ. 24.28 ಲಕ್ಷಗಳು 
ಒಟ್ಟು ರೂ. 40.00 ಲಕ್ಷಗಳು 











ಈ ವೆಚ್ಚವನ್ನು 2009-10ನೇ ಸಾಲಿನ ಲೆಕ್ಷಶೀರ್ಷಿಕೆ 2205-00-103-0-01 (ಯೋಜನೇತರ) 059- ಇತರೆ 
ಖರ್ಚು ಇದರಡಿ ಭರಿಸತಕ್ಷದ್ಲು. 

ನಿರ್ದೇಶಕರು ಪ್ರಾಚ್ಛವಸ್ಸು ಮತ್ತು ಸಂಗ್ರಹಾಲಯಗಳ ಇಲಾಖೆ ಇವರು ಈ ಕ್ರಿಯಾಯೋಜನೆಯ 13 ಸ್ಮಾರಕಗಳ 
ಕಾಮಗಾರಿಗಳನ್ನು ತೆಗೆದುಕೊಳ್ಳುವ ಮುನ್ರ ಆ ಸ್ಮಾರಕಗಳ ಸಂರಕ್ಷಣಾ ಕಾಮಗಾರಿಗಳಿಗೆ ತಾಂತ್ರಿಕ ಅನುಮೋದನೆ ಮತ್ತು 
ಆಡಳಿತಾತ್ಮಕ ಮಂಜೂರಾತಿ ನೀಡುವ ಸಮಿತಿಯ ಅನುಮೋದನೆಯನ್ನು ಪಡೆದುಕೊಳ್ಳತಕ್ಕದ್ದು ಹಾಗೂ ಧರ್ಮೋತ್ಲ್ಸಾನ ಟ್ರಸ್‌; 
ಹಾಗೂ ಸಾರ್ವಜನಿಕರ ಪಾಲಿನ ಮೊತ್ತವನ್ನು ಈ ಕಾಮಗಾರಿಗಳಿಗೆ ಸಂಗ್ರಹವಾಗಿರುವುದನ್ನು ಖಾತರಿ/ದ್ದಢೀಕರಿಸಿಕೊಳ್ಳತಕ್ಷದ್ದು. 

ಈ ಆದೇಶವನ್ನು ದಿನಾಂಕ 30-03-2010ರ ಟಿಪಣಿ ಸಂಖ್ತೆ ಶಿಇ 752 ಐಎಫ್‌ (ಬಿ ಮತ್ತು ಎ) 2010ರಲ್ಲಿ 
ಆಂತರಿಕ ಆರ್ಥಿಕ ಸಲಹೆಗಾರರು ನೀಡಿರುವ ಸಹಮತಿಯನ್ನಯ ಹಾಗೂ ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 
ಟಿಎಫ್‌ಪಿ 96 ದಿನಾಂಕ 10-07-1996ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ ಪ್ರದತವಾದ ಅಧಿಕಾರದ 
ಪ್ರತ್ಯಾಯೋಜನೆಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಕೆ. ಭರ್ಮರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 















































ಅನುಬಂಧ -1 

ಕ್ರಸಂ. ಕಾಮಗಾರಿ ಮೊತ್ತ 
1 | ಶ್ರೀ ನಾರಾಯಣ ಸ್ವಾಮಿ ದೇವಸ್ಥಾನ, ಲಕ್ಕೇನಹಳ್ಳಿ ಕೊಳ್ಳೇಗಾಲ ತಾಲ್ಲೂಕು ರೂ.9.5 ಲಕ್ಷ 
2 ಶ್ರೀ ಪಾರ್ಶ್ವನಾಥ ಬಸದಿ, ಕಣಿವೆ, ನರಸಿಂಹರಾಜಪುರ ತಾಲ್ಲೂಕು ರೂ.15.00 ಲಕ್ಷ 
3 ಶ್ರೀ ಭೋಗೇಶ್ವರ ಸ್ವಾಮಿ ದೇವಸ್ಥಾನ, ಪೆದ್ದುಗೊ೦ಡನಹಳ್ಳಿ, ಚನ್ನಗಿರಿ ತಾಲ್ಲೂಕು ರೂ.15.00 ಲಕ್ಷ 
4 ಶ್ರೀ ಕಾರಿಂಜೇಶ್ವರ ಸ್ವಾಮಿ ದೇವಸ್ಥಾನ ಕಾರಿಂಜಿ ಬಂಟ್ವಾಳ ತಾಲ್ಲೂಕು ರೂ.15.00 ಲಕ್ಷ 
5 ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಬಂಗಾಡಿ, ಬೆಳ್ತಂಗಡಿ ತಾಲ್ಲೂಕು ರೂ.4.00 ಲಕ್ಷ 
6 | ಶ್ರೀ ಬಾಣೇಶ್ವರ ಸ್ವಾಮಿ ದೇವಸ್ಥಾನ, ಬಾಣಾವರ ಅರಸೀಕೆರೆ ತಾಲ್ಲೂಕು ರೂ.18.00 ಲಕ್ಷ 
7 ಶ್ರೀ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಮಾವನೂರು ಹೊಳೆನರಸೀಪುರ | ರೂ.18.00 ಲಕ್ಷ 

ತಾಲ್ಲೂಕು 
8 ವೀರಭದ್ರ ಸ್ವಾಮಿ ದೇವಸ್ಥಾನ, ಕೋಟಿ ಬೀದಿ ಅರಕಲಗೂಡು ರೂ.8.5 ಲಕ್ಷ 
9 ಮೂಲಧಾರೇಶ್ವರ ಸ್ವಾಮಿ ದೇವಸ್ಥಾನ ಸೂಲೂರು ಕೋಲಾರ ತಾಲ್ಲೂಕು ರೂ.12.50 ಲಕ್ಷ 
10 | ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ, ಮಾಗುಡಿಲು ಹೆಚ್‌.ಡಿ.ಕೋಟೆ ತಾಲ್ಲೂಕು | ರೂ.16.50 ಲಕ್ಷ 
1 | ಶೀ ಕಾಶಿವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ, ಹೊಸಬೂದನೂರು, ಮಂಡ್ಯ ತಾಲ್ಲೂಕು ರೂ.5.00 ಲಕ್ಷ 
12 | ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಬೈರಾಪುರ, ಕೆ.ಆರ್‌.ಪೇಟೆ ತಾಲ್ಲೂಕು ರೂ.16.00 ಲಕ್ಷ 
13 | ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ, ತೀರ್ಥಹಳ್ಳಿ ಶಿವಮೊಗ್ಗ ರೂ.10.00 ಲಕ್ಷ 
ಒಟ್ಟು ರೂ.163.00 ಲಕ್ಷಗಳು 

















ಎಂ.ಕೆ. ಭರ್ಕರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 963 ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು 
ಪ್ರವಾಸೋದ್ಯಮ ಇಲಾಖೆ (ಆಡಳಿತ ಕನ್ನಡ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೭೯೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಎನ್‌ ಹೆಚ್‌ ಸೂಳೆಬಾವಿ ಮತ್ತು ಎಸ್‌. ಕೃಷ್ಣಮೂರ್ತಿ, ಕೆ.ಎ.ಎಸ್‌. ಅಧಿಕಾರಿಗಳು, 
ಹಿಂದಿನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ 
ಹಾಗೂ ಸದರಿ ಕಛೇರಿಯ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಎಸ್‌.ಪಿ. ವಡ್ಡರ, ಶ್ರೀ 
ಡಿ.ಜಿ. ದೊಡ್ಡಮನಿ, ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಇವರುಗಳ ವಿರುದ್ಧ ಜಂಟೀ 


ಇಲಾಖಾ ವಿಚಾರಣೆ - ಅಂತಿಮ ಆದೇಶ 
ಓದಲಾಗಿದೆ : 1. ದಿನಾಂಕ : 06-09-07 ರ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 140 ಎಸ್‌ಇಎನ್‌ 01 
2. ದಿನಾಂಕ : 07-09-09 ರ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 280 ಕೆಇವಿ 07 


3. ದಿನಾಂಕ: 22-09-09 ರ ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತರು, ಗುಲ್ಬರ್ಗಾ ವಿಭಾಗ, 
ಗುಲ್ಬರ್ಗಾ ಇವರ ವಿಚಾರಣಾ ವರದಿ. 


ಸಾವನೆ : 


ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಶ್ರೀ ಎನ್‌. ಹೆಚ್‌. ಸೂಳೆಬಾವಿ ಮತ್ತು 
ಶ್ರೀ ಎಸ್‌. ಕೃಷ್ಣಮೂರ್ತಿ, ಕೆ.ಎ.ಎಸ್‌. ಆಧಿಕಾರಿಗಳು, ಇವರು ಈ ಹಿಂದೆ ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ ಇಲ್ಲಿ 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಾಗಿ ಹಾಗೂ ಸದರಿ ಕಛೇರಿಯ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಎಸ್‌.ಪಿ. ವಡ್ಡರ, 
ಶ್ರೀ ಡಿ.ಜಿ. ದೊಡ್ಡಮನಿ, ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ಇವರುಗಳು ಮುದ್ರಾಂಕ ಶುಲ್ಕ 
ವಿನಾಯಿತಿ ಪಡೆಯಲು ಸಂತ್ರಸ್ತರಿಗೆ ನೀಡಲಾದ ಪ್ರಮಾಣ ಪತ್ರಗಳಲ್ಲಿ ಕಟ್ಟಡಗಳ ಮೌಲ್ಯಕ್ಕಿಂತ ಹೆಚ್ಚು ಮೌಲ್ಯ ನಮೂದಿಸಿ 
ಪ್ರಮಾಣ ಪತ್ರ ನೀಡಿರುವುದರಿಂದ ಸರ್ಕಾರಕ್ಕೆ ರೂ. 6,50,011-00 ಗಳ ನಷ್ಟ ಉಂಟಾಗಿರುವ ಆರೋಪದ ಸಂಬಂಧ 
ಇವರುಗಳ ವಿರುದ್ಧ ಜಂಟೀ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಿ, ವಿಚಾರಣೆ ನಡೆಸಿ ವರದಿ ಸಲ್ಲಿಸಲು ಹೆಚ್ಚುವರಿ 
ಆಯುಕ್ತರು ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಸರ್ಕಾರವು ನೇಮಿಸಿತ್ತು. 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು, ವಿಶೇಷ ಜಿಲ್ಲಾಧಿಕಾರಿಗಳು/ವಿಶೇಷ 
ಭೂ ಸ್ವಾಧೀನಾಧಿಕಾರಿಗಳು, ಸಣ್ಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳು, ಗುಲ್ಬರ್ಗಾ ಇವರನ್ನು ಶಿಸ್ತು ಪ್ರಾಧಿಕಾರಿಯ 
ಪರವಾಗಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಿತ್ತು. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿ, ವಿಚಾರಣಾಧಿಕಾರಿಗಳು, ಆರೋಪ ಪಟ್ಟಿಯೊಂದಿಗೆ ಒದಗಿಸಲಾದ 
ದಾಖಲೆಗಳ ಆಧಾರ, ಆರೋಪಿತರ ಸಮಜಾಯಿಷಿ ಮತ್ತು ಸಾಕ್ಷಿಯ ಹೇಳಿಕೆಯ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿತರ ಎರುದ್ಧದ 
ಆರೋಪಗಳು ಸಾಬೀತಾಗಿರುವುದಿಲ್ಲವೆಂದು ವರದಿ ನೀಡಿರುತ್ತಾರೆ. ಇದಕ್ಕೆ ಆಧಾರವಾಗಿ, ವಿಚಾರಣಾಧಿಕಾರಿಗಳು, ವಿಚಾರಣಾ 
ಸಮಯದಲ್ಲಿ, ಆರೋಪಿತ ಆಧಿಕಾರಿಗಳು/ಸಿಬ್ಬಂದಿಯ ಮಾದರಿ ಸಹಿಗಳನ್ನು ಹಾಗೂ ಕಿರು ರುಜುಗಳನ್ನು ಮಂಡನಾಧಿಕಾರಿಗಳ 
ಸಮಕ್ಷಮ ಪಡೆದು ನಕಲಿ ಎನ್ನಲಾದ ನಮೂನೆ-1 ರ ಜೆರಾಕ್ಸ್‌ ಪ್ರಮಾಣ ಪತ್ರದಲ್ಲಿನ ಸಹಿಯೊಂದಿಗೆ ತಾಳೆ ನೋಡಲಾಗಿ, 
ರುಜುಗಳು ತಾಳೆಯಾಗಿರುವುದಿಲ್ಲ. ರುಜುಗಳಲ್ಲಿ ಸಾಮ್ಯತೆ ಇಲ್ಲದಿರುವುದರಿಂದ ಜೆರಾಕ್ಸ್‌ ಪ್ರಮಾಣ ಪತ್ರದಲ್ಲಿನ ರುಜುಗಳ 
ನೈಜತೆಯ ಬಗ್ಗೆ ಸಂದೇಹವಿರುವುದನ್ನು ಮಂಡನಾಧಿಕಾರಿ ಹಾಗೂ ಸಾಕ್ಷಿದಾರರು ಒಪ್ಪಿಕೊಂಡಿರುತ್ತಾರೆ ಅಲ್ಲದೇ, ವಿಚಾರಣೆಗೆ 
ಅಗತ್ಯವಾದ ನಕಲಿ ಪ್ರಮಾಣ ಪತ್ರಗಳನ್ನು ನೀಡಿದ ಬಗ್ಗೆ ದಾಖಲೆಗಳನ್ನಾಗಲೀ, ಕಡತಗಳನ್ನಾಲೀ, ಅಥವಾ 
ರಿಜಿಸ್ಟರುಗಳನ್ನಾಗಲೀ ವಿಚಾರಣಾ ಸಮಯದಲ್ಲಿ ಹಾಜರುಪಡಿಸಿಲ್ಲದ ಕಾರಣ ನಕಲಿ ನಮೂನೆ-1 ಪ್ರಮಾಣ ಪತ್ರಗಳನ್ನು 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಛೇರಿಯಿಂದಲೇ ನೀಡಲಾಗಿದೆ ಎಂದು ನಿರ್ಣಯಕ್ಕೆ ಬರಲಾಗದು ಎಂದು 
ಅಭಿಪ್ರಾಯಪಡುತ್ತಾ, ಇದರ ಸಂಶಯದ ಲಾಭವು ಅಪಾದಿತರಿಗೆ ಸೇರಿರುವುದರಿಂದ ಆರೋಪಗಳು 
ಸಾಬೀತಾಗಿರುದಿವುಲ್ಲವೆಂದು ವರದಿ ನೀಡಿರುತ್ತಾರೆ. 


ವಿಚಾರಣಾ ವರದಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಶ್ರೀ ಎನ್‌. ಹೆಚ್‌. ಸೂಳಬಾವಿ, 
ಕೆಎಎಸ್‌, ಶ್ರೀ ಎಸ್‌. ಕೃಷ್ಣಮೂರ್ತಿ, ಕೆ.ಎ.ಎಸ್‌. ಶ್ರೀ ಎಸ್‌.ಪಿ. ವಡ್ಡರ ಮತ್ತು ಡಿ.ಜಿ. ದೊಡ್ಡಮನಿ ರವರುಗಳ ವಿರುದ್ದದ 
ಆರೋಪಗಳು ಸಾಬೀತಾಗಿಲ್ಲಬೆಂದು ತಿಳಿಸಿ ನೀಡಿರುವ ವರದಿಯನ್ನು ಸರ್ಕಾರವು ಅಂಗೀಕರಿಸಲು ನಿರ್ಣಯಿಸಿ, ಇವರುಗಳ 
ವಿರುದ್ಧ ಶಿಸ್ತು ಕ್ರಮವನ್ನು ಕೈಬಿಡಲು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ. ಸಿಆಸುಇ 280 ಕೆಳವಿ 2007 ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್‌ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಸರ್ಕಾರವು, ಶ್ರೀ ಎನ್‌. ಹೆಚ್‌. ಸೂಳೆಬಾವಿ, ಕೆಎಎಸ್‌,(ಕಿರಿಯ 
ಶ್ರೇಣಿ) ಹಿಂದಿನ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ, ಶ್ರೀ ಎಸ್‌. ಕೃಷ್ಣಮೂರ್ತಿ, 
ಕೆಎಎಸ್‌, (ಕಿರಿಯ ಶ್ರೇಣಿ) ಹಿ೦ದಿನ ವಿಶೇಷ ಭೂ ಸ್ವಾಧೀನಾಧಿಕಾರಿ, ಕೃಷ್ಣ ಮೇಲ್ಬಂಡೆ ಯೋಜನೆ, ಜಮಖಂಡಿ, ಶ್ರೀ ಎಸ್‌.ಪಿ. 
ವಡ್ಡರ ಪ್ರಥಮ ದರ್ಜೆ ಸಹಾಯಕ ಮತ್ತು ಶ್ರೀ ಡಿ.ಜಿ. ದೊಡ್ಡಮನಿ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕ, ವಿಶೇಷ ಭೂ 


(೬. 


೧೮೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಸ್ವಾಧೀನಾಧಿಕಾರಿಗಳ ಕಛೇರಿ, ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ, ಇವರುಗಳನ್ನು ಪ್ರಸ್ತಾವನೆಯಲ್ಲಿ ವಿವರಿಸಿದ 


ಸಿ 
ಆರೋಪಗಳಿಂದ ದೋಷಮುಕ್ತಗೊಳಿಸಿ ಆದೇಶಿಸಿದೆ. 
ಈ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಶ್ರೀಯುತರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ 
ಅವುಗಳನ್ನು ಪಡೆಯಲು ಅರ್ಹರಿರುತ್ತಾರೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಹೆಚ್‌.ಆರ್‌. ನಾಗೇಂದ್ರ) 


ಪಿ.ಆರ್‌. 1117 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಆಸುಇ (ಸೇವೆಗಳು-2) 


COMMERCE AND INDUSTRIES SECRETARIAT 
Sub :- Approval to the Proposal of M/s Nirani Sugars Ltd., to increase the “Cane Crushing 
Capacity from 10000 to 15000 TCD, and Co-generation Power from 62 MW to 67 MW” at 
Kulali Cross, Jamakhandi Road, Mudhol, Bagalkot District. 
Read :- Proceedings of the 21° State High Level Clearance Committee (SHLCC) meeting held 
on 29-03-2010. 
Preamble: 
M/s Nirani Sugars Ltd., proposes to increase the “Cane Crushing Capacity from 10000 to 15000 
TCD and Co-generation Power from 62 MW” to 67 MW at Kulali Cross, Jamakhandi Raod, Mudhol, 
Bagalkot District, with an investment of Rs. 87.10 crores, generating employment to about 500 persons. 
In the 21° State High Level Clearance Committee (SHLCC) meeting held on 29-03-2010, the proposal of 
the Company has been approved. 
Government has examined the recommendations made by the State High Level Clearance 
Committee in the 21° meeting held on 29.03.2010, in all aspects. 

Hence the following Order. 

Government Order No. Cl 155 SPI 2010, Bangalore, dated : 27-04-2010 

Government is pleased to accord in principal approval to the proposal of M/s Nirani Sugars Ltd., 
to increase the “ Cane Crushing Capacity from 10000 to 15000 TCD and Co-generation Power from 62 
MW to 67 MW at Kulali Cross, Jamakhandi Raod, Mudhol, Bagalkot District, with an Investment of Rs. 
87.10 crores, generating employment to about 500 and extend the following infrastructure facilities, 
incentives and concessions. 
INFRASTRUCTURE FACILITIES: 

1. Land: 36 acres 10 guntas of land at Sy.Nos. 168/1E, 168/1F, 168/3B2, 168/2K, 168/2K, 
168/2D, 168/2E, 168/2F, 168/2A/A, 168/2B/1, 167/14, 152/1B, 152/2A, 159/2B/1, 159/2B/2, 
159/2B/3, 159/2K/1, 159/2K/2, 159/2K/3, 159/1 and 122/2 at Mudhol Village & Taluk, 
Bagalkot District adjacent to the existing premises to be acquired and allotted by KIADB. 

2. Power: 5 MW to be serviced by HESCOM. 

3. Water: 30 MLD of water from Ghataprabha river subject to approval of Water Resources 
Department. 

4. Incentives and Concession: As applicable under 2009-14 Industrial Policy of the State. 

GENERAL TERMS AND CONDITIONS: 

1. MOU: The project proponents will have to sign a MOU with the Government of Karnataka 
during the Global Investors Meet in June 2010. 

2. Environment: The promoters to obtain CFE and CFO from KSPCB and environmental 
clearance from MOEF, GOI. 

3. Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೦೧ 





Human Resources Development plan shall be sent to the Commissioner for 1.D. & Director of 
Industrial and Commerce for monitoring. 

4. Vendor Development : Wherever there is scope for vendor development for the project, the 
company shall prepare a vendor development plan, develop local vendors and procure the 
required inputs, components and sub assemblies from these local vendor units. A copy of the 
vendor development plan shall be sent to the Commissioner for 1.D. & Director of Industries 
and Commerce for monitoring. 

5. Social Infrastructure Development: The Company is advised to take up social 
Infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.೧. & Director of Industries and 
Commerce for monitoring. 

6. Others: 

a) The project proponents shall provide employment to at least one member of the 
family of each land looser as the land is being acquired through KIADB. 

b) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

c) The promoters shall take all statutory and other necessary clearances from the 
competent authorities including GOI and shall submit milestones/ progress in 
implementation of the project regularly, which will be monitored by the Department. 


This approval is valid for a period of two years from the date of issue. 
By Order and in the name of the Governor of Karnataka 


(Aparna Pavate) 
P.R. 1118 Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 
Sub :- Approval to the Project Proposal of M/s Hindustan Coca -Cola Beverages Pvt. Ltd., to 
establish an “Aerated Soft Drinks, Fruit Juices & Packed Drinking Water unit at Bidadi 
Industrial Area, Phase-l, Ramanagara District. 
Read :- Proceedings of the 21° State High Level Clearance Committee (SHLCC) meeting held on 
29-03-2010. 
Preamble: 
M/s Hindustan Coca-Cola Beverages Pvt. Ltd., proposes to establish an “Aerated Soft Drinks, 
Fruit Juices & Packed Drinking Water unit’ at Bidadi Industrial Area, Phase-l, Ramanagara District, with 
an investment of Rs. 107 crores, generating employment to about 1501 persons. 
In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 
Government has examined the recommendations made by State the High Level Clearance 
Committee in the 21° meeting held on 29.03.2010, in all aspects. 
Hence the following Order. 
Government Order No. Cl 153 5೧|। 2010, Bangalore, dated : 27-04-2010 
Government is pleased to accord in principle approval to the project proposal of M/s Hindustan 
Coca-Cola Beverages Pvt. Ltd., to establish an “Aerated Soft Drinks, Fruit Juices & Packed Drinking 
Water unit” at Bidadi Industrial Area, Phase-l, Ramanagara District, with an investment of Rs. 107 crores, 
generating employment to about 1501 persons and extend the following infrastructure facilities, incentives 
and concessions. 


೧೮೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





INFRASTRUCTURE FACILITIES: 


1 


2 
3 


4 


Land :The Company holds 36 acres of land on license for development and maintenance. 
Out of this, 50 % of he area will be given on long lease for maintenance as a public park 
based on the recommendation of the KSPCB for discharge of the treated water. In the 
remaining area, 6 acres will be given for putting up the plant and 12 acres wil be given for 
maintaining the green space for discharge of treated water. 

Power : 4000 KVA to be serviced by BESCOM. 

Water: 2.8 MLD of water to be supplied by KIADB. 

Incentives and Concession : As applicable under Industrial Policy of the State. 


GENERAL TERMS AND CONDITIONS: 


1 


2 


MOU: The project proponents will have to sign a MOU with the Government of Karnataka 
during the Global Investors Meet in June 2010. 

Environment: The promoters to obtain CFE and CFO from KSPCB and environmental 
clearance from MOEF, GOI. 

Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for 1.D. & Director of 
Industrial and Commerce for monitoring. 

Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub-assemblies from these local vendor units. A copy of 
the vendor development plan shall be sent to the Commissioner for |.೧. & Director of 
Industries and Commerce for monitoring. 

Social Infrastructure Development: The Company is advised to take up social 
Infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.೧. & Director of Industries and 
Commerce for monitoring. 

Others : 

a The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

b The promoters shall take all statutory and other necessary clearances from the 
competent authorities including GOI and shal submit milestone/progress in 
implementation of the project regularly, which will be monitored by the Department. 


This approval is valid for a period of two years from the date of issue. 


P.R. 1119 


By Order and in the name of the Governor of Karnataka 


(Aparna Pavate) 
Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 


Sub :- Approval to the Modernisation and Expansion Proposal of M/s Sri Chamundeshwari 


Sugars Ltd., at Srinivaspura Village, Channarayapatna Taluk, Hassan District. 


Read :- Proceedings of the 21° State High Level Clearance Committee (SHLCC) meeting held on 


Preamble: 


29-03-2010. 


M/s Sri Chamundeshwari Sugars Ltd, proposes to modernize and expand by increasing cane 
crushing capacity from 1250 TCD to 3500 TCD & Co-generation Power from 1.5 MW to 18 MW at 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೦೩ 





Srinivaspura Village, Channarayapatna Taluk, Hassan District in the existing land, with an investment of 
Rs. 145.82 crores, generating employment to about 42 persons. 

In the 21° State High Level Clearance Committee (SHLCC) meeting held on 29-03-2010, the 

proposal of the Company has been approved. 

Government has examined the recommendations made by the State High Level Clearance 

Committee in the 21° meeting held on 29.03.2010, in all aspects. 

Hence the following Order. 

Government Order No. Cl 133 SP1 2010, Bangalore, dated : 26-04-2010 

Government is pleased to accord in principal approval to the project proposal of M/s Sri 

Chamundeshwari Sugars Ltd., to modernize and expand by increasing cane crushing capacity from 1250 
TCD to 3500 TCD & Co-generation Power from 15 MW to 18 MW at Srinivaspura Village 
Channarayaptna Taluk, Hassan District in the existing land, with an investment of Rs. 145.82 crores, 
generating employment to about 42 persons and extend the following infrastructure facilities, incentives 
and concessions. 

INFRASTRUCTURE FACILITIES: 

1 Land: Existing land of Hemavathi Sahakari Skkare Karkane, taken on lease at Srinivaspura 
Village of Channarayapatna Taluk, Hassan District. 

2 Power: NoAditional power required. 

3 Water: Existing, no additional allocation required. 

4 Incentives and Concession : As applicable under Industrial Policy of the State. 

GENERAL TERMS AND CONDITIONS: 

1 MOU: The project proponents will have to sign a MOU with the Government of Karnataka 
during the Global Investors Meet in June 2010. 

2 Environment: The promoters to obtain CFE and CFO from KSPCB and environmental 
clearance from MOEF, GOI. 

3 Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for |.೧. & Director of 
Industries and Commerce for monitoring. 

4 Vendor Development : Wherever there is scope for vendor development for the project, the 
company shall prepare a vendor development plan, develop local vendors and procure the 
required inputs, components and sub assemblies from these local vendor units. A copy of the 
vendor development plan shall be sent to the Commissioner for 1.D. & Director of Industries 
and Commerce for monitoring. 

5 Social Infrastructure Development: The Company is advised to take up social 
Infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.D. & Director of Industries and 
Commerce for monitoring. 

6 Others: 

a The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

b The promoters shall take all statutory and other necessary clearances from the 
competent authorities including GOI and shall submit milestone/progress in 
implementation of the project regularly, which will be monitored by the Department. 


This approval is valid for a period of two years from the date of issue. 
By Order and in the name of the Governor of Karnataka 


(Aparna Pavate) 
P.R. 1120 Desk Officer (Technical Cell) 
Commerce & Industries Department. 


೧೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





COMMERCE AND INDUSTRIES SECRETARIAT 


Subject:- Approval to the Project Proposal of M/s. J.M. Baxi Co., to establish a 
“Logistic Park - 50 Million MTPA Cargo” in Bellary District. 


Read:- Proceedings of the 21° State High Level Clearance Committee (SHLCC) 
meeting held on 29-03-2010. 


Preamble: 


M/s J.M. Baxi Co., proposes to establish a “Logistic Park - 50 Million MTPA Cargo” in Bellary 
District, with an investment of Rs. 500 crores, generating employment to about 2000 persons. 


In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 


Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 


Hence the following order. 
Government Order No. Cl 128 SPl 2010, Bangalore, dated: 26-04-2010 


Government is pleased to accord in principle approval to the project proposal of M/s. J.M. Baxi 
Co., to establish a “Logistic Park - 50 Million MTPA Cargo” in Bellary District, with an investment of Rs. 
500 crores, generating employment to about 2000 persons and extend the following infrastructure 
facilities, incentives and concessions. 


INFRASTRUCTURE FACILITIES 


1. Land: 500 acres in Special Industrial Zone to be setup in Bellary, Hospet and Sandhur 
Taluks by Vijayanagara Area Development Authority. 


2. Power: 1000 KVA to be serviced by GESCOM 

3. Water: 0.8 MLD of water supplied by VADA subject to availability. 

4. Incentives and Concessions: As applicable under Industrial Policy of the State. 
GENERAL TERMS AND CONDITIONS: 


1. MOU: The project proponents will have to sign a MOU with the Government of Karnataka 
during the Global Investors Meet in June 2010. 


2. Environment: The promoters to obtain CPE and CFO from KSPCB and environment 
clearance from MOEF. GOI. 


3. Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for |. . & Director of 
Industries and Commerce for monitoring. 


4. Vendor Development: Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for |.೧. & Director of 
Industries and Commerce for monitoring. 


5. Social Infrastructure Development: The Company is advised to take up social 
infrastructure development projects in the vicinity of the proposed location of the unit. A Copy 


of such projects shall be sent to the Commissioner for 1.D. & Director of Industries and 
Commerce for monitoring. 


6. Others: 


a) The project proponents shall provide employment to at least one member of the family of 
each land looser as the land is being acquired through VADA. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೦೫ 





0) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable 

c) The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the projects regularly, which will be monitored by the Department. 


This approval is valid for a period of two years from the date of issue. 
By Order and in the name of the Governor of Karnataka 
APARNA PAVATE 
PR No. 1122 Desk Officer (Technical Cell) 
Commerce & Industries Department. 
COMMERCE AND & INDUSTRIES SECRETARIAT 
Sub: Approvalto the Project of M/s. Solitaire Powertech Pvt. Ltd. to establish a “50 MW 
Solar Photo Voltaic Power Plant” at Makireddyapalli, gollahalli, Potepalli, 
Oodavarapalli, Pulgal Villages of Chickaballapur & Bagepalli Taluks, Chikkaballapur 
District. 
Read: Proceedings of the 21° State High Level Clearance Committee (SHLCC) meeting 
held on 29-03-2010. 
Preamble :- 

M/s. Solitaire Powertech Pvt. Ltd., proposes to establish a “50 MW Solar Photo Voltaic Power 
Plant” at Makireddyapalli, Gollahalli, Potepalli, Oodavarapalli, Pulgal Villages of Chickballapur & Bagepalli 
Taluks, Chikkaballapur District, with an investment of Rs. 1000 crores, generating employment to about 
30 persons. 

In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 

Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 

Hence the following order. 

Government Order No. 01 127 SPl 2010, Bangalore, Dated : 26-04-2010. 

Government is pleased to accord in principle approval to the project proposal of M/s Solitaire 
Powertech Pvt. Ltd., to establish a “50 MW Solar Photo Voltaic Power Plant” at Makireddypalli, Gollahalli, 
Potepalli, Oodavarapalli Pulgal Villages of Chickaballapur & Bagepalli Taluks, Chikkaballapur District, 
with an investment of Rs. 1000 crores, generating employment to about 30 persons and extend the 
following infrastructure facilities, incentives and concessions. 


INFRASTRUCTURE FACILITIES 


1. Land: 140 acres of Government land in makireddyapalli & Gollahalli villages subject to 

approval of Revenue Department and 280.50 acres of land, at different Sy. Nos. of potepalli, 
Oodavarapalli, Pulgal villages, of Chikkaballapur District u/s 109 of KLR Act and conversion 
of the same to industrial use. 


Power: Required Power to be serviced by BESCOM. 


[೧ | 


Incentives and Concessions: As applicable under the Karnataka Renewable Energy Policy. 
GENERAL TERMS AND CONDITIONS: 


1. MOU: The project proponents will have to sign a MOU with the Government of Karnataka 
during the Global Investors Meet in June 2010. 


2. Environment: The promoters to obtain CFE and CFO from KSPCB and environment 
clearance from MOES. GOI. 
3. Employment: The Company shall prepare a plan for development of Human Resources 


required for the project, train local people and provide employment to these trained local 


೧೮೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for |. . & Director of 
Industries and Commerce for monitoring. 


4. Vender Development: Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for |.೧. & Director of 
Industries and Commerce for monitoring. 

5. Social Infrastructure Development: The Company is advised to take up social 
infrastructure development projects in the vicinity of the proposed location of the unit. A Copy 
of such projects shall be sent to the Commissioner for 1.D. & Director of Industries and 
Commerce for monitoring. 

6. Others: 


a) The project proponents shall adopt rain water harvesting, waste water recycling and 
water conservation techniques. Zero discharge facility be adopted wherever applicable. 


b) The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the projects regularly, which will be monitored by the Department. 


This approval is valid for a period of two years from the date of issue. 


By Order and in the name of the Governor of Karnataka 


Aparna Pavate 
PR NO. 1123 Desk Officer (Technical Cell) 
Commerce & Industries Department 


COMMERCE AND INDUSTRIES SECRETARIAT 


Subject:- Approval to the Project Proposal of M/s. Jaiprakash Associates Ltd. to 
establish a “2.80 Million MTPA Cement Plant” in Gulbarga District. 


Read:- Proceedings of the 21° State High Level Clearance Committee (SHLCC) 
meeting held on 29-03-2010. 


Preamble: 
M/s. Jaiprakash Associates Ltd., proposes to establish a “2.80 Million MTPA Cement Plant” in 
Gulbarga District, with an investment of Rs. 1400 crores, generating employment to about 825 persons. 


In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 


Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 


Hence the following order. 
Government Order No. Cl 126 SPI 2010, Bangalore, dated: 26-04-2010 


Government is pleased to accord in principle approval to the project proposal of M/s. Jaiprakash 
Associates Ltd., to establish a “2.80 Million MTPA Cement Plant” in Gulbarga District, with an investment 
of Rs. 1400 crores, generating employment to about 825 persons and extend the following infrastructure 
facilities, incentives and concessions. 


INFRASTRUCTURE FACILITIES 


1. Land: 350 acres - KIADB to acquire and allot at a suitable location identified by the company 
in Gulbarga District. 


Power: 15,000 KVA to be serviced by HESCOM 

Water: 5000 KLPD to be met out of own borewells. 

Incentives and Concessions: As applicable under Industrial Policy of the State. 
GENERAL TERMS AND CONDITIONS: 


1. MOU: The project proponents will have to sign a MOU with the Government of Karnataka 
during the Global Investors Meet in June 2010. 


| |% |N 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೦೭ 





IN 


Environment: The promoters to obtain CFE and CFO from KSPCB and environmental 

clearance from MOEF. GOI. 

Employment: The Company shall prepare a plan for development of Human Resources 

required for the project, train local people and provide employment to these trained local 

youth and comply with the provisions of Industrial Policy of Govt. of Karnataka. A copy of 

Human Resources Development plan shall be sent to the Commissioner for 1.D. & Director of 

Industries and Commerce for monitoring. 

Vendor Development: Where ever there is scope for vendor development for the project, 

the company shall prepare a vendor development plan, develop local vendors and procure 

the required inputs, components and sub assemblies from these local vendor units. A copy of 
the vendor development plan shall be sent to the Commissioner for |.೧. & Director of 

Industries and Commerce for monitoring. 

Social Infrastructure Development: The Company is advised to take up social 

infrastructure development projects in the vicinity of the proposed location of the unit. A Copy 

of such projects shall be sent to the Commissioner for 1.೧. & Director of Industries and 

Commerce for monitoring. 

Others: 

a) The project proponents shall provide employment to at least one member of the family of 
each land looser as the land is being acquired through KIADB. 

b) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable 

c) The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the projects regularly, which will be monitored by the Department. 

This approval is valid for a period of two years from the date of issue. 


|e 


| 


[ಲಾ 


[ರಾ 


By Order and in the name of the Governor of Karnataka 


APARNA PAVATE 
PR No. 1124 Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 


Subject:- Approval to the Project Proposal of M/s. Shree Renuka Energy Ltd., to 
establish a “1.2 Million MTPA Iron ore Beneficiation and Pelletisation 
plant in Bellary District (| Phase) and 2 Million MTPA Integrated Steel 
Plant in Bagalkot District (Il Phase). 


Read:- Proceedings of the 21° State High Level Clearance Committee (SHLCC) 
meeting held on 29-03-2010. 


Preamble: 

M/s. Shree Renuka Energy Ltd., proposes to establish a “1.2 Million MTPA Iron Ore Beneficiation 
and Pelletisation Plant in Bellary District in the | phase and 2 Million MTPA Integrated Steel Plant in 
Bagalkot District, in the Il Phase with an investment of Rs. 3292.80 crores, generating, employment to 
about 2000 persons. 

In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 

Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 

Hence the following order. 

Government Order No. C1 125 SPl 2010, Bangalore, dated: 26-04-2010 

Government is pleased to accord in principle approval to the project proposal of M/s. Shree 
Renuka Energy Ltd., to establish a 1.2 Million MTPA Iron Ore Beneficiation and Pelletisation Plant in 
Bellary District in the | Phase and 2 Million MTPA Integrated Steel Plant in Bagalkot District in the Il 
Phase, with an investment of Rs. 3292.80 crores, generating employment to about 2000 persons and 
extend the following infrastructure facilities, incentives and concessions. 


೧೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





INFRASTRUCTURE FACILITIES 


1. Land: 300 acres for Beneficiation and Pelletisation Plant in Bellary District and 1700 acres 


for integrated Steel Plant to Bagalkot District at a suitable location identified by company - 
u/s 109 of KLR Act and conversion of the same to industrial use or by KIADB as SUC. 


Power: 17 MW to be serviced by HESCOM. 
Water: 24 MLD from nearest source subject to approval of Water Resources Department. 
. Incentives and Concessions: As applicable under New Industrial Policy 2009-14. 


GENERAL TERMS AND CONDITIONS: 


2. 

3. 

4 
1. 
3. 
4. 
5 
6. 
a) 
b) 
c) 


MOU: The project proponents will have to sign a MOU with the Government of 
Karnataka during the Global Investors Meet in June 2010. 

Environment: The promoters to obtain CFE and CFO from KSPCB and environment 
clearance from MOEF. GOI. 

Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for ID. & 
Director of Industries and Commerce for monitoring. 

Vendor Development: Where ever there is scope for vendor development for the 
project, the company shall prepare a vendor development plan, develop local vendors 
and procure the required inputs, components and sub assemblies from these local 
vendor units. A copy of the vendor development plan shall be sent to the Commissioner 
for 1.D. & Director of Industries and Commerce for monitoring. 

Social Infrastructure Development: The Company is advised to take up social 
infrastructure development projects in the vicinity of the proposed location of the unit. A 
Copy of such projects shall be sent to the Commissioner for 1.D. & Director of Industries 
and Commerce for monitoring. 

Others: 

The project proponents shall provide employment to at least one member of the family of 
each land looser if the land is acquired through KIADB. 

The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the projects regularly, which will be monitored by the Department. 


This approval is valid for a period of two years from the date of issue. 


PR No. 1125 


By Order and in the name of the Governor of Karnataka 


APARNA PAVATE 
Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 


Subject:- Approval to the Project Proposal of M/s. Surana Industries Ltd., to 


Preamble: 


establish Integrated Steel Plant of 1 Million MTPA capacity in Wadlur 
Village, Raichur District. 


Read:- Proceedings of the 21° State High Level Clearance Committee (SHLCC) 
meeting held on 29-03-2010. 


M/s. Surana Industries Ltd., proposes to establish an Integrated Steel Plant of 1 Million MTPA 
capacity in Wadlur Village, Raichur District, with an investment of Rs. 4000 crores, generating 
employment to about 1680 persons. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೦೯ 





In the 21° State High Level Clearance Committee (511.0೦) meeting held on 29-03-2010, the 
proposal of the Company has been approved. 

Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 

Hence the following order. 

Government Order No. Cl 124 SPI 2010, Bangalore, dated: 26-04-2010 

Government is pleased to accord in principle approval to the project proposal of M/s. Surana 
Industries Ltd., to establish an Integrated Steel Plant of 1 Million MTPA capacity in Wadlur Village, 
Raichur District with an investment of Rs. 4000 crores, generating employment to about 1680 persons 
and extend the following infrastructure facilities, incentives and concessions. 
INFRASTRUCTURE FACILITIES 
1. Land: 280 acres - at Wadlur Village of Raichur District u/s 109 of KLR Act and conversion of 

the same to industrial use. 

Power: 135 MVA to be serviced by GESCOM. 
Water: 60 MLD from Krishna river subject to approval of Water Resources Department. 
Incentives and Concessions: As applicable under New Industrial Policy 2009-14. 
GENERAL TERMS AND CONDITIONS: 
1. MOU: The project proponents will have to sign a MOU with the Government of 

Karnataka during the Global Investors Meet in June 2010. 

2. Environment: The promoters to obtain CFE and CFO from KSPCB and environmental 
clearance from MOEF. GOI. 

3. Employment: The Company shall prepare a plan for development of Human Resources 

required for the project, train local people and provide employment to these trained local 

youth and comply with the provisions of Industrial Policy of Govt. of Karnataka. A copy of 

Human Resources Development plan shall be sent to the Commissioner for ID. & 

Director of Industries and Commerce for monitoring. 

Vendor Development: Where ever there is scope for vendor development for the 

project, the company shall prepare a vendor development plan, develop local vendors 

and procure the required inputs, components and sub assemblies from these local 

vendor units. A copy of the vendor development plan shall be sent to the Commissioner 

for 1.D. & Director of Industries and Commerce for monitoring. 

Social Infrastructure Development: The Company is advised to take up social 

infrastructure development projects in the vicinity of the proposed location of the unit. A 

Copy of such projects shall be sent to the Commissioner for 1.D. & Director of Industries 

and Commerce for monitoring. 

Others: 

a) The project proponents shall adopt rain water harvesting, waste water recycling 
and water conservation techniques. Zero discharge facility should be adopted 
wherever applicable. 

b) The promoters shall take all Statutory and other necessary clearances from the 
competent authorities including GOI and shall submit milestones/progress in 
implementation of the project regularly, which will be monitored by the 
Department. 

This approval is valid for a period of two years from the date of issue. 


|® | | 


| 


[ಲಾ 


[ರಾ 


By Order and in the name of Governor of Karnataka 


APARNA PAVATE 
PR No. 1126 Desk Officer (Technical Cell) 
Commerce & Industries Department. 


೧೮೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ ಸಚಿವಾಲಯ 
ನು 


ವಿಷಯ : ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರನ್ನು ಸೇವೆಗೆ ಪುನರ್‌ ನೇಮಕ 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂ : ಅಪಜೀ 39 ಅಇವಿ 1995, ದಿನಾಂಕ : 20-3-2002. 
2) ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ : 12356/2002 ರ 
ತೀರ್ಪು ದಿನಾ೦ಕ 19-08-2009. 
3) ಸರ್ಕಾರಿ ವಕೀಲರ ಪತ್ರ ಸಂಖ್ಯೆ :  14666/ಎಜಿಗೆಎಟಿ/2009, ದಿನಾಂಕ 
01.10.2009. 
ಪ್ರಸ್ತಾವನೆ : 
ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರು ಹೆಬ್ಬೆ ವಲಯ ಅರಣ್ಯಾಧಿಕಾರಿಗಳ ಕಛೇರಿ, 
ಸಂಗಮೇಶ್ವರ ಪೇಟೆ, ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಅದೇ ವಲಯದ ವನಪಾಲಕರಾದ 
ಶ್ರೀ ಜಿ.ಆರ್‌. ಈರಯ್ಯ ನವರ ರಜೆ ಸಂಬಳದ ಬಿಲ್ಲನ್ನು ತಯಾರಿಸಿ ಪಾವತಿ ಮಾಡಲು ರೂ. 1,000/- ರೂಪಾಯಿಗಳ 
ಬೇಡಿಕೆ ಸಲ್ಲಿಸಿ ಇದೇ ಉದ್ದೇಶಕ್ಕೆ 500/- ರೂಪಾಯಿಗಳ ಅಕ್ರಮ ಸಂಭಾವನೆಯನ್ನು ಪಡೆಯುತ್ತಿದ್ದಾಗ, ಲೋಕಾಯುಕ್ತರು 
ಬೀಸಿದ ಬಲೆಗೆ ಸಿಲುಕಿದ ಆರೋಪದ ಮೇಲೆ ಕರ್ನಾಟಕ ಲೋಕಾಯುಕ್ತರಿಂದ ವಿಚಾರಣೆ ಜರುಗಿಸಿ ವಿಚಾರಣೆಯಲ್ಲಿ 
ಆರೋಪಗಳು ಸಾಬೀತಾದ ಹಿನ್ನಲೆಯಲ್ಲಿ ಲೋಕಾಯುಕ್ತರ ಶಿಫಾರಸ್ಸಿನ ಅನುಸಾರ ಮೇಲೆ ಕ್ರಮಸಂಖ್ಯೆ (1) ರಲ್ಲಿ ಓದಲಾದ 
ದಿನಾಂಕ 20.03.2002 ರಲ್ಲಿ ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸುವ ದಂಡನೆ ವಿಧಿಸಿ ಆದೇಶಿಸಲಾಗಿತ್ತು. 


ಮೇಲ್ಕಂಡ ದಂಡನಾದೇಶವನ್ನು ಪ್ರಶ್ನಿಸಿ ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರು ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ : 12356/2002 ನ್ನು ಸಲ್ಲಿಸಿದ್ದು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು 
ಮೇಲೆ ಕಮ ಸಂಖ್ಯೆ (2) ರಲ್ಲಿ ಓದಲಾದ ತೀರ್ಪು ದಿನಾಂಕ “19-08-2009 ರಲ್ಲಿ ಅರ್ಜಿಯನ್ನು ಪುರಸ್ಕರಿಸಿ ಈ 


ಕೆಳಕಂಡಂತೆ ಆದೇಶಿಸಿರುತ್ತದೆ = 


“In that view of the matter, we allow the application and quashing the order of the 

government. No. AaPaG.38 AaEiVe. 95, dated 20-3-2002 (Annexure-A13) we remit the 

matter to the government to proceed with the matter from the stage of receipt of inquiry 

report. The disciplinary authority may proceed under any of sub-rules of Rule 11-A of 

CCA&A rules and pass further order, keeping in mind that if it wishes to proceed under 

sub-rule (2) of Rule 11-A, it shall record its reasons for disagreement with the inquiry 

report, communicate the same to the applicant and pass final order only after considering 

his say, if submitted by him within time.” 

ಸರ್ಕಾರಿ ವಕೀಲರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶದ ವಿರುದ್ಧ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ಮೇಲ್ಮನವಿ (ರಿಟ್‌ ಪಿಟೀಷನ್‌) ಸಲ್ಲಿಸಲು "ಯೋಗ್ಯ ಪ್ರಕರಣವಲ್ಲವೆಂದು ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ 
ಓದಲಾದ ಪತ್ರದಲ್ಲಿ ಅಭಿಪ್ರಾಯ ಪಟ್ಟರುತ್ತಾರೆ ಹಾಗೂ ಕಾನುನು ಕೋಶದ ಮುಖ ಸರು ಕರ್ನಾಟಕ ಆಡಳಿತ 
ನ್ಯಾಯಮಂಡಳಿಯ ಆದೇಶಾನುಸಾರ ಮುಂದಿನ ಕ್ರಮ ಜರುಗಿಸಲು ಸೂಚಿಸಿರುತ್ತಾರೆ. 


ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶ ದಿನಾಂಕ 01-08-2009 ನ್ನು ಕೂಲಂಕುಶವಾಗಿ ಪರಿಶೀಲಿಸಿ 
ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರನ್ನು ಸೇವೆಯಿಂದ 
ಕಡ್ಡಾಯ  ನಿವೃತ್ತಿಗೊಳಿಸಿದ ಸರ್ಕಾರದ ಆದೇಶ ದಿನಾಂಕ : 20-03-2002 ನ್ನು ರದ್ದು ಪಡಿಸಿರುವುದರಿಂದ 
ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರನ್ನು ಇಲಾಖಾ ವಿಚಾರಣೆ ಬಾಕಿ ಇರಿಸಿ ಸೇವೆಗೆ ಪುನರ್‌ ನೇಮಕ 


ಮಾಡಲು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 71 ಅಳವಿ 2002, ಬೆ೦ಗಳೂರು, ದಿನಾಂಕ : 26-04-2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ, ಶ್ರೀ ವೇಣುಗೋಪಾಲ್‌, ದ್ವಿತೀಯ ದರ್ಜೆ ಸಹಾಯಕ ಇವರನ್ನು 


ಅವರ ಎರುದ್ಧದ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಈ ಕೂಡಲೇ ಜಾರಿಗೆ ಬರುವಂತೆ ಸೇವೆಗೆ ಪುನರ್‌ ನೇಮಕ ಮಾಡಿ 


ಆದೇಶಿಸಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೧೧ 





ಈ ಪ್ರಕರಣಕ್ಕೆ ಸಂಬಂಧಿಸಿದ ಇಲಾಖಾ ವಿಚಾರಣೆಯ ಪ್ರಕ್ರಿಯೆಯನ್ನು ಮುಂದುವರೆಸುವ ಬಗ್ಗೆ ಪ್ರತ್ಯೇಕವಾಗಿ ಆದೇಶ 
ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಡಗಾವೆ ಬಸವರಾಜ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1134 ಅರಣ್ಣ ಪರಿಸರ ಮತ್ತು ಜೀವಿಶಾಸ್ನ ಇಲಾಖೆ. 


ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವಾಲಯ 
ವಿಷಯ : ಶ್ರೀ ಎನ್‌. ಲಕ್ಷ್ಮಣರಾವ್‌, ಐಎಎಸ್‌ (ನಿವೃತ್ತ), ಪರಿಣಿತ ಸಮಿತಿ - ಇವರ ಶಿಫಾರಸ್ಸುಗಳ 
ಪ್ರಕಾರ ಹಸ್ತಾಂತರ ಮಾಡಲಾದ ಅರಣ್ಯ ಇಲಾಖೆಯ ಅಧೀನದಲ್ಲಿರುವ ಕೆರೆಗಳನ್ನು ರಕ್ಷಣೆ, 
ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರ 
ಉಲ್ಲೇಖ : 1) ಸರ್ಕಾರದ ಆದೇಶ ಸಂಖ್ಯೆ ಪಿಡಬ್ಲ್ಯುಡಿ 82 ಐಎಂಬಿ 85, ದಿನಾಂಕ 11.02.1988. 
2) ಸ.ಆ.ಸಂ. ಅಪಜೀ 204 ಇಸಿಒ 2003, ದಿನಾಂಕ : 03-02-2004 (ಕೆರೆಗಳನ್ನು 
ಬಿಬಿಎಂಪಿ ಗೆ ಹಸ್ತಾಂತರಿಸುವುದು) 
3) ಸ.ಆ.ಸಂ. ಅಪಜೀ 172 ಇಸಿಒ 2007, ದಿನಾಂಕ : 28-03-2008 (ಕೆರೆಗಳನ್ನು 
ಬಿಬಿಎಂಪಿ ಗೆ ಹಸ್ತಾಂತರಿಸುವುದು) 
4) ಸ.ಆ.ಸಂ. ಅಪಜೀ 172 ಇಸಿಒ 2007, ದಿನಾಂಕ : 28-03-2008 (ಕೆರೆಗಳನ್ನು ಬಿ.ಡಿ.ಎ. 
ಗೆ ಹಸ್ತಾಂತರಿಸುವುದು) 
5) ಸ.ಆ.ಸಂ. ಸನೀಇ 88 ಮಸಾವಿ 2008, ದಿನಾಂಕ : 20-09-2008 (ಕೆರೆಗಳನ್ನು 
ಬಿಬಿಎಂಪಿ ಗೆ ಹಸ್ತಾಂತರಿಸುವುದು) 
6) ಸ.ಆ.ಸಂ. ಅಪಜೀ 97 ಇಸಿಒ 2006, ದಿನಾಂಕ : 20-05-2009 (ಕೆರೆಗಳನ್ನು ಬಿಬಿಎಂಪಿ 
ಗೆ ಹಸ್ತಾಂತರಿಸುವುದು) 
7) ಸ.ಆ.ಸಂ. ಅಪಜೀ 110 ಇಸಿಒ 2008, ದಿನಾಂಕ : 20-05-2009 (ಕೆರೆಗಳನ್ನು ಬಿ.ಡಿ.ಎ. 
ಗೆ ಹಸ್ತಾಂತರಿಸುವುದು) 
8) ಕಂದಾಯ ಇಲಾಖೆಯಿಂದ ಹೊರಡಿಸಲಾಗಿರುವ ಸರ್ಕಾರದ ಆದೇಶ ಸಂಖ್ಯೆ : ಕಂಇ 91 
ಎಲ್‌ಜಿಬಿ 2008, ದಿನಾಂಕ 19-03-2009. 
9) ಕಡತ ಸಂಖ್ಯೆ : ಅಪಜೀ 139 ಇಸಿಒ 2008ರ ದಿನಾಂಕ : 11-1-2010 ರ ಸರ್ಕಾರದ 
ನಡವಳಿ. 
ಸ್ತಾವನೆ : 
ಸರ್ಕಾರದಿಂದ ರಚಿಸಲಾದ ಶ್ರೀ ಎನ್‌. ಲಕ್ಷ್ಮಣರಾವ್‌, ಭಾ.ಆ.ಸೇ. (ನಿವೃತ್ತ - ಇವರ ನೇತೃತ್ವದ ಪರಿಣಿತ 
ಸಮಿತಿಯು ಮಾಡಿದ ಶಿಫಾರಸ್ಸುಗಳನ್ನು ಅಂಗೀಕರಿಸಿ, ಹೊರಡಿಸಲಾದ ಮೇಲೆ (1 ರಲ್ಲಿ ಓದಲಾದ ಸರ್ಕಾರಿ ಆದೇಶದ 
ಪ್ರಕಾರ ಬೆ೦ಗಳೂರು ನಗರದಲ್ಲಿನ 127 ಕೆರೆಗಳನ್ನು ಅರಣ್ಯ ಇಲಾಖೆ ಮತ್ತು ಇತರೆ ಸಂಸ್ಥೆಗಳಿಗೆ ಹಸ್ತಾಂತರಿಸಲಾಗಿತ್ತು. 
ಮೋಜಣಿ, ಸಂರಕ್ಷಣೆ, ಪುನರುಜ್ಜೀವನ ಮತ್ತು ವೃಕ್ಷ ಉದ್ಯಾನಗಳನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಸದರಿ ಕೆರೆಗಳ ಪೈಕಿ, 115 
ಕೆರೆಗಳನ್ನು ಅರಣ್ಯ ಇಲಾಖೆಗೆ, ಒಂದು ಕೆರೆಯನ್ನು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಗೆ ಎರಡು ಕೆರೆಗಳನ್ನು 
ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾ೦ತರಿಸಲಾಗಿತ್ತು. (ಉಳಿದ ಒಂಭತ್ತು ಕೆರೆಗಳ ವಿಷಯದಲ್ಲಿ ಸಂಸ್ಥೆಗಳನ್ನು 


ಛ 
ಗುರುತಿಸಲಾಗಿಲ್ಲ.) ಅರಣ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳಿಗೆ ಹಸ್ತಾಂತರಿಸಲಾದ ಕೆರೆಗಳನ್ನು ಈ ಆದೇಶದ ಅನುಬಂಧ-1 


€ 
ರಲ್ಲಿ ಸೂಚಿಸಲಾಗಿದೆ. ಮೇಲೆ (2) ರಿಂದ (7) ರವರೆಗೆ ಓದಲಾದ ಆದೇಶಗಳ ಪ್ರಕಾರ ಸರ್ಕಾರವು 23 ಕೆರೆಗಳನ್ನು (ಕಲ್ಕೆರೆ, 
ಪುಟ್ಟೇನಹಳ್ಳಿ, ಅಲ್ಲಾಳಸಂದ್ರ, ಅಟ್ಟೂರು ಕೆರೆ, ಯಲಹಂಕ, ಗೌಡೇನಹಳ್ಳಿ, ಚನ್ನಪ್ಪನಹಳ್ಳಿ, ಅ೦ಬಲಿಪುರ, ಉತ್ತರಹಳ್ಳಿ ಕೆರೆ, 
ದೊರೆಕೆರೆ, ದಾಸರಹಳ್ಳಿ, ನಾಯಂಡಹಳ್ಳಿ, ಮಾಳಗಲ್‌, ದೀಪಾಂಜಲಿ ನಗರ, ಕೊಡಿಗೇಹಳ್ಳಿ, ಹೆಸರಘಟ್ಟ, ಚಿಕ್ಕಬಾಣಾವರ, 


ತಾವರೆಕೆರೆ, ಕಾಮಾಕ್ಷಿಪಾಳ್ಯ, ಮತ್ತಿಕೆರೆ, ಹೊಸಕೆರೆಹಳ್ಳಿ, ವರ್ತೂರು ಮತ್ತು ಬೆಳ್ಳಂದೂರು) ಬೃಹತ್‌ ಬೆ೦ಗಳೂರು ಮಹಾನಗರ 


(೬. 


೧೮೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಪಾಲಿಕೆಗೆ ಮತ್ತು 13 ಕೆರೆಗಳನ್ನು (ಜಕ್ಕೂರು, ರಾಚೇನಹಳ್ಳಿ, ವೆಂಕಟೇಶಪುರ, ಸಂಪಿಗೆ ಹಳ್ಳಿ, ಕೊತ್ತನೂರು, ತಲಗಘಟ್ಟಪುರ, 
ಕೋನಸಂದ್ರ, ಸೋಂಪುರ, ಮಲ್ಲತ್ತಹಳ್ಳಿ, ರಾಮಸ೦ದ್ರ, ಕೊನಘಟ್ಟ, ಉಲ್ಲಾಳ ಮತ್ತು ಮಾದಾವರ) ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರಕ್ಕೆ ಕೆಲವು ಷರತ್ತುಗಳೊಂದಿಗೆ ಅಭಿವೃದ್ಧಿಪಡಿಸಲು ಹಸ್ತಾಂತರಿಸಿದೆ. ಕೆರೆಗಳ ಒಡೆತನವು ಸರ್ಕಾರದಲ್ಲಿಯೇ 
ಉಳಿದಿರತಕ್ಕದ್ದು ಮತ್ತು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು 
ಒತ್ತುವರಿಯನ್ನು ತೆರವುಗೊಳಿಸಿದ ನಂತರ ಕೆರೆಗಳನ್ನು ಅಭಿವೃದ್ಧಿಪಡಿಸತಕ್ಕದ್ದು, ಎಂಬುದಕ್ಕೆ ಒತ್ತು ಕೊಡಲಾಗಿದೆ. ಕಸ 
ಹಾಕುವುದು, ಕೊಳಚೆ ನೀರನ್ನು ಹರಿಸುವುದು, ಒತ್ತುವರಿ ಮಾಡಿಕೊಳ್ಳುವುದು ಮುಂತಾದ ಕಾರಣದಿಂದಾಗಿ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶದಲ್ಲಿನ ಈ ಕೆರೆಗಳ ಪರಿಸ್ಥಿತಿಗಳು ಹದಗೆಡುತ್ತಿರುವ ಬಗ್ಗೆ ಸಾರ್ವಜನಿಕರು ಮತ್ತು 
ಲೋಕ ಅದಾಲತ್‌ ಸಹ ಪ್ರಶ್ನೆಗಳನ್ನು ಎತ್ತಿದ್ದು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ ಪ್ರದೇಶದಲ್ಲಿನ ಜನ ಮೂಲಗಳೂ 
ಸೇರಿದಂತೆ, ನಾಗರೀಕ ಸೌಲಭ್ಯಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಿಸಿದಂತೆ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯು 
ಲೋಕ ಅದಾಲತ್‌ಗೆ ಮತ್ತು ನಾಗರೀಕ ಸಮಾಜಕ್ಕೆ ಉತ್ತರಿಸಲು ಹೊಣೆಯಾಗಿದೆಯೆಂದು ಅಭಿಪ್ರಾಯಪಟ್ಟಿರುತ್ತವೆ ಹಾಗೂ 
ಮೇಲೆ (8) ರಲ್ಲಿ ಓದಲಾದ ಸರ್ಕಾರಿ ಆದೇಶದಂತೆ ಕೆರೆಗಳ ನಿರ್ವಹಣೆಗೆ ಸಂಬಂಧಪಟ್ಟ ಇಲಾಖೆ/ಸಂಸ್ಥೆಗಳು ಕೆರೆಗಳ 
ಒತ್ತುವರಿ ತೆರವುಗೊಳಿಸುವುದು ಕೆರೆಗಳ ಸಂರಕ್ಷಣೆ ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿರುವ ವ್ಯಾಜ್ಯಗಳನ್ನು ಸರ್ಕಾರದ 
ಪರವಾಗಿ ಸಮರ್ಥಿಸಿಕೊಳ್ಳಲಿಕ್ಕೆ ಅಗತ್ಯ ಕ್ರಮ ತೆಗೆದುಕೊಳ್ಳಲು ಅನುಮತಿಸಿದೆ. 

ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 11-01-2010 ರಂದು ನಡೆದ 
ಸಭೆಯಲ್ಲಿ ಈ ವಿಷಯವನ್ನು ವಿವರವಾಗಿ ಚರ್ಚಿಸಲಾಗಿದ್ದು, ಅದರಲ್ಲಿ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
ಪ್ರದೇಶದಲ್ಲಿನ ಎಲ್ಲಾ ಕೆರೆಗಳನ್ನು ರಕ್ಷಣೆ, ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಗೆ 
ಹಸ್ತಾಂತರಿಸಬೇಕೆಂದು ನಿರ್ಣಯಿಸಲಾಯಿತು. ಬೆ೦ಗಳೂರು ಮಹಾನಗರ ಕಾರ್ಯಪಡೆ ಮತ್ತು ಕಂದಾಯ ಇಲಾಖೆ 
ಅಧಿಕಾರಿಗಳ ನೆರವಿನೊಂದಿಗೆ ದೃಢನಿಶ್ಚಯದಿಂದ ಒತ್ತುವರಿಯನ್ನು ತೆರವುಗೊಳಿಸಬೇಕಾಗಿದೆ. 

ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಡಲಾದ ಶಿಫಾರಸ್ಸುಗಳ 
ಪರಿಗಣನೆಯ ನಂತರ ಮತ್ತು ಮೇಲೆ ಹೇಳಲಾದ ಎಲ್ಲಾ ವಿಷಯಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದ ನಂತರ ಮೇಲೆ (1) 
ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ ಅರಣ್ಯ ಇಲಾಖೆಗೆ ವಹಿಸಲಾದ 115 ಕೆರೆಗಳ ಪೈಕಿ ಇನ್ನೂ ಅರಣ್ಯ 
ಇಲಾಖೆಯಲ್ಲೇ ಇರುವಂತಹ ಎಲ್ಲಾ ಕೆರೆಗಳನ್ನು ಅವುಗಳ ಸಂರಕ್ಷಣೆ, ಪುನರುಜ್ಜೀವನ ಮತ್ತು ಅಭಿವೃದ್ಧಿಗಾಗಿ ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಲು ನಿರ್ಧರಿಸಲಾಗಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 139 ಇಸಿಓ 2008, ಬೆ೦ಗಳೂರು, ದಿನಾಂಕ : 19-04-2010 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು, ಸಂರಕ್ಷಣೆ, ಪುನರುಜ್ಜೀವನ, ಅಭಿವೃದ್ಧಿ ಮತ್ತು 
ನಿರ್ವಹಣೆಗಾಗಿ ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಂತೆ ಅರಣ್ಯ ಇಲಾಖೆಗೆ ವಹಿಸಲಾಗಿದ್ದ 115 ಕೆರೆಗಳ ಪೈಕಿ, ಈ 
ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ (೧90/9) ದಲ್ಲಿನ ಕೆರೆಗಳನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಈ ಕೆಳಕಂಡ ನಿಬಂಧನೆ ಮತ್ತು ಷರತ್ತಿಗೊಳಪಟ್ಟು ಹಸ್ತಾಂತರಿಸಲಾಗಿದೆ. 

1. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ಸರ್ಕಾರಿ ಆದೇಶ ಸಂಖ್ಯೆ ಪಿಡಬ್ಲ್ಯೂಡಿ 82 ಐಎಂಬಿ 85 
ಬೆ೦ಗಳೂರು ದಿನಾಂಕ : 11.02.1988 ರಲ್ಲಿ ಮಾಡಲಾದ ಶಿಫಾರಸ್ಸುಗಳನ್ನು ಅನುಸರಿಸತಕ್ಕದ್ದು ಮತ್ತು ಕೆರೆಗಳನ್ನು 
ಶುದ್ಧ ಜಲಕಾಯಗಳಂತೆಯೇ ನಿರ್ವಹಿಸುವುದು, ಹೂಳು ತುಂಬಿದ/ನಿರುಪಯುಕ್ತ ಕೆರೆಗಳನ್ನು ಮೂಲ ಸ್ಥಿತಿಗೆ 
ಪುನರುಜ್ಜೀವನಗೊಳಿಸುವುದು. 

2. ಕೆರೆಗಳ ಒಡೆತನವು ಸರ್ಕಾರದ್ದಾಗಿ ಕಂದಾಯ ಇಲಾಖೆಯಲ್ಲಿ ಉಳಿದಿರತಕ್ಕದ್ದು. 

3. ಕೆರೆಗಳನ್ನು ಪುನರುಜ್ಜೀವನ, ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ಉದ್ದೇಶಗಳಿಗಾಗಿ ಮಾತ್ರ ಹಸ್ತಾಂತರಿಸಲಾಗಿದೆ. 

4. ಬೆಂಗಳೂರು ಮಹಾನಗರ ವ್ಯಾಪ್ತಿಯ ಯಾವುದೇ ಕೆರೆ ಪ್ರದೇಶದ ಜಮೀನನ್ನು ಮಂಜೂರು ಮಾಡಬಾರದು ಅಥವಾ 
ಹಂಚಿಕೆ ಮಾಡಬಾರದು ಎಂಬುದಾಗಿ ಕರ್ನಾಟಕ ಘನ ಉಚ್ಚ ನ್ಯಾಯಾಲಯವು ಡಬ್ಲೂಪಿ. ಸಂಖ್ಯೆ 31343/95, 
ದಿನಾಂಕ 28-08-1995 ರಲ್ಲಿ ರಾಜ್ಯ ಸರ್ಕಾರಕ್ಕೆ ನೀಡಿರುವ, ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 

5, ಅಭಿವೃದ್ಧಿ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವುದಕ್ಕೆ ಮುಂಚೆ ಕಂದಾಯ ಇಲಾಖೆ ಮತ್ತು ಬೆಂಗಳೂರು ಮಹಾನಗರ 
ಕಾರ್ಯಪಡೆಯ ಅಗತ್ಯ ನೆರವಿನೊಂದಿಗೆ ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸತಕ್ಕದ್ದು. 

6. ಕೆರೆಗಳನ್ನು ಹಸ್ತಾಂತರಿಸುವುದಕ್ಕೆ ಮುಂಚೆ ಯಾವುದೇ ನ್ಯಾಯಾಲಯದಲ್ಲಿ ಬಾಕಿ ಇರುವ ವ್ಯಾಜ್ಯಗಳನ್ನು ಬೃಹತ್‌ 
ಬೆಂಗಳೂರು ಮಹಾನಗರ ಪಾಲಿಕೆಯು ಪರಿಣಾಮಕಾರಿಯಾಗಿ ನಿರ್ವಹಿಸತಕ್ಕದ್ದು ಹಾಗೂ ಇನ್ನು ಮುಂದೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೧೩ 





ನ್ಯಾಯಾಲಯದಲ್ಲಿ ಬಾಕಿ ಇರುವ ಇಂತಹ ಎಲ್ಲಾ ಪ್ರಕರಣಗಳಲ್ಲಿ ಒಬ್ಬ ಪ್ರತ್ಯರ್ಜಿದಾರನನ್ನಾಗಿ ಸೇರಿಸಿಕೊಳ್ಳುವಂತೆ 
ನ್ಯಾಯಾಲಯದಲ್ಲಿ ಅಫಿಡವಿಟ್‌ ಅನ್ನು ಸಲ್ಲಿಸತಕ್ಕದ್ದು. 

7. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ಕೆರೆಗಳ ಅಭಿವೃದ್ಧಿ ಕೈಗೆತ್ತಿಕೊಳ್ಳುವ ಮುನ್ನ ವಿವರವಾದ ಯೋಜನಾ 
ವರದಿ (ರ್ಣ) ಯನ್ನು ಸಿದ್ಧಪಡಿಸತಕ್ಕದ್ದು ಮತ್ತು ಅದಕ್ಕೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ (LDA) 
ಅನುಮೋದನೆಯನ್ನು ಪಡೆದುಕೊಳ್ಳತಕ್ಕದ್ದು. 

8. ಕೆರೆ ಅಭಿವೃದ್ಧಿ ಪ್ರಾಧಿಕಾರವು ಕೆರೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಚಟುವಟಿಕೆಗಳ ಉಸ್ತುವಾರಿ ಮತ್ತು ಮೇಲ್ವಿಚಾರಣೆ 
ಮಾಡಲು ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತದೆ. 

9. ಒತ್ತುವರಿಯಿಂದ ಕೆರೆಗಳನ್ನು ರಕ್ಷಿಸುವ ದೃಷ್ಟಿಯಿಂದ ಮತ್ತು ಕೆರೆಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಹಾಗೂ 
ಕೆರೆಗಳಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳ ನೆಲೆಯ ಸಂರಕ್ಷಣೆಯನ್ನು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ 
ನಿಯೋಜನೆ ಮೇಲೆ ನೇಮಿಸಲ್ಪಡುವ ಅರಣ್ಯ ಅಧಿಕಾರಿ/ಸಿಬ್ಬಂದಿಗಳ ನಿಕಟ ಮೇಲ್ವಿಚಾರಣೆಯಲ್ಲಿ ಕೆರೆಗಳ ಸಂರಕ್ಷಣೆ, 
ಅಭಿವೃದ್ಧಿ ಮತ್ತು ನಿರ್ವಹಣೆಯನ್ನು ಕೈಗೊಳ್ಳತಕ್ಕದ್ದು. 

10. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು, ತನ್ನ ಅಧೀನದಲ್ಲಿರುವ ಕೆರೆಗಳನ್ನು ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳು 
ಪೂರ್ಣಗೊಂಡ ನಂತರ ಸಂರಕ್ಷಣೆ ಮತ್ತು ಮುಂದುವರಿದ ನಿರ್ವಹಣೆಗಾಗಿ ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆಗೆ ಹಸ್ತಾಂತರಿಸತಕ್ಕದ್ದು. 

1. 15 ವರ್ಷಗಳ ತ್ಯ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ವಿಧಾನದ 
ಅಡಿಯಲ್ಲಿ ಒಪ್ಪಂದ ಮಾಡಿಕೊಂಡಿರುವ ನಾಲ್ಕು ಕೆರೆಗಳು ಅ೦ದರೆ ನಾಗವಾರ, ಹೆಬ್ಬಾಳ, ಕೃಷ್ಣರಾಜಪುರ 
(ವೆಂಗಯ್ಯನಕೆರೆ), ಅಗರಂ, ಕೆರೆಗಳನ್ನು, ಗುತ್ತಿಗೆ ಅವಧಿ ಮುಗಿಯುವವರೆಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದದಲ್ಲಿಯೇ 
ಉಳಿಸಿಕೊಳ್ಳತಕ್ಕದ್ದು. ಆದರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ 5 ವರ್ಷಗಳ ಅವಧಿವರೆಗೆ “ಕೆರೆ ದತ್ತು ನೀತಿ” 
ಯಡಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಇತರ ನಾಲ್ಕು ಕೆರೆಗಳು ಅಂದರೆ 
ಕು೦ದಲಹಳ್ಳಿ ಕೆರೆ, ಮಹಾದೇವಪುರ, ಚಳ್ಳಕೆರೆ ಮತ್ತು ಬಾಚಿಕೆರೆ (ಕೆಂಚೇನಹಳ್ಳಿ) ಇವುಗಳನ್ನು ಹ ಗುತ್ತಿಗೆ ಅವಧಿ 
ಪೂರ್ಣಗೊಳ್ಳುವವರೆಗೆ ಕೆರೆ ಅಭಿವೃದ್ಧಿ ಪಾಧಿಕಾರದಲ್ಲಿ ಉಳಿಸಿಕೊಳ್ಳತಕ್ಕದ್ದು ಮತ್ತು ಗುತ್ತಿಗೆ ಅವಧಿ ಪೂರ್ಣಗೊಂಡ 
ನಂತರ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸತಕ್ಕದ್ದು 

12. ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತಿರುವ ಜರಗನಹಳ್ಳಿ ಕೆರೆಯನ್ನು, ಉಳಿಕೆ 
ಕಾಮಗಾರಿಗಳು ಪೂರ್ಣಗೊಂಡ ನಂತರ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸುವುದು. 

13. ಕೆರೆ ಅಭಿವೃದ್ಧಿ ಕಾರ್ಯವನ್ನು ವಹಿಸಿರುವ ಸಂಸ್ಥೆಗಳಿಗೆ ಈಗಿರುವ ಕಾನೂನುಗಳ ಪ್ರಕಾರ ಕೆರೆಗಳ ಒತ್ತುವರಿಯನ್ನು 
ತೆರವುಗೊಳಿಸಲು ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ಪ್ರಕರಣಗಳನ್ನು ನಿರ್ವಹಿಸಲು ಆಲಿ 
ನೀಡಲಾಗಿದೆ. 

14. ಕರ್ನಾಟಕ ಅರಣ್ಯ ಇಲಾಖೆಯು ಮಡಿವಾಳ ಕೆರೆ, ಹೆಣ್ಣೂರು ಕೆರೆ, ಜಾರಕ ಬಂಡೆ ಕಾವಲ್‌ ಕೆರೆ, ಮೈಲಸಂದ್ರ ಮತ್ತು 
ಪುಟ್ಟೇನಹಳ್ಳಿ (ಯಲಹಂಕ) ಕೆರೆಗಳ ನಿರ್ವಹಣೆಯನ್ನು ಮುಂದುವರಿಸತಕ್ಕದ್ದು. 

15. ಅಗತ್ಯವಾದಾಗ ಎಲ್ಲಾ ಅಥವಾ ಯಾವುದೇ ಕೆರೆಯನ್ನು ಹಿಂದಕ್ಕೆ ಪಡೆಯುವ/ಮರುಹಂಚಿಕೆ ಮಾಡುವ ಹಕ್ಕನ್ನು 
ಸರ್ಕಾರವು ಹೊಂದಿರುತ್ತದೆ. 

16. ಕೊಳಚೆ ನೀರು ಹಾಗೂ ಹೊಲಸನ್ನು ಕೆರೆಗಳಿಗೆ ಹರಿಸಬಾರದು, ಒತ್ತುವರಿಯನ್ನು ತೆರವುಗೊಳಿಸಬೇಕು ಮತ್ತು ಅಗತ್ಯ 
ತಾಂತ್ರಿಕ ಅಭಿಪ್ರಾಯವನ್ನು ಪಡೆದುಕೊಂಡ ನಂತರ ನೆಡುತೋಪುಗಳ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ಎಂಬುದಾಗಿ 
ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ 1841/2006 ದಿನಾಂಕ 17-09-2008 ರಲ್ಲಿ 
ನೀಡಿರುವ ನಿರ್ದೇಶನಗಳನ್ನು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 


17. ಈ ಕೆರೆಗಳಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಾಗ ಕರ್ನಾಟಕ ಅರಣ್ಯ ೬1 ಮತ್ತು 
ಇತರ ಸಂಸ್ಥೆಗಳಿಂದ ಸ್ನ ಸೃಜಿಸಲ್ಪಟ್ಟಿರುವ ಸ್ವತ್ತುಗಳನ್ನು "ಪಟ್ಟ ಮಾಡತಕ್ಕದ್ದು. ಲೆಕ್ಕಕ್ಕೆ ತೆಗೆದುಕೊಳ್ಳತಕ್ಕದ್ದು ಮತ್ತು ಬೃಹತ್‌ 


ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾ೦ತರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ. ಮನೋಹರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ಜೀವಿಶಾಸ್ತ್ರ ಮತ್ತು ಪರಿಸರ) 
ಅರಣ ಜೀವಿಶಾಸ್ತೆ. ಮತು. ಪರಿಸರ ಇಲಾಖೆ. 


೧೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





FOREST, ECOLOGY AND ENVIRONMENT SECRETARIAT 
Sub : Transfer of lakes under the custody of Forest Department transferred as per the 

Recommendations of the Sri. N. Laxman Rau, IAS (Rtd.,) Expert Committee to BBMP for 
Protection, Development and Management - Reg. 

Read: 1.G.O. No. PWD 82IMB 85, dated 11-02-1988 

2. 6.0. No. FEE 204 ECO 2003, dated 03-02-2004 (Transferring lakes to BBMP) 

3. 6.0. No. FEE 172 ECO 2007, dated 28-03-2008 (Transferring lakes to BBMP) 

4. G.O. No. FEE 172 ECO 2007, dated 28-03-2008 (Transferring lakes to B.D.A.) 

5. G.O. No. ಸನೀಇ 88 ಮಸಾವಿ 2008, dated 20-09-2008 (Transferring lakes to BBMP) 

6. G.O. No. FEE 97 ECO 2006, dated 20-05-2009 (Transferring lakes to BBMP) 

7. 6.0. No. FEE 110 ECO 2008, dated 20-05-2009 (Transferring lakes to BDA) 

8. 6.0. No. ಸಂಕಂಇ 911 ಎಲ್‌ಜಿಬಿ 2008, dated 19-03-2009 of the Revenue Department 

9. Proceedings of Government dated : 11-01-2010 in file No. FEE 139 ECO 2008. 

Preamble: 

Accepting the recommendations made by the Expert Committee headed by Sri Laxman Rau, IAS 
(Retd.) constituted by Government, 127 lakes in Bangalore city were transferred to the Forest Department 
and other Agencies vide Government Order read at (1) above. Of the said lakes, 115 lakes were 
transferred to the Forest Department, one to BBMP, two to BDA (Agencies not identified in the remaining 
nine lakes) for Survey, Conservation, Restoration and Development of Tree Parks. The lakes transferred 
to the Forest Department and other agencies have been indicated in Annexure-1 of the said Government 
order. The Government vide orders read at (2) to (7) above transferred 23 lakes (Kalkere, Puttenahalli, 
Allalasandra, Attur kere, Yelhanka, Gowdenahalli Channappanahalli Ambalipura, Uttarhalli, Dorekere, 
Dasarahally, Nayandahalli Malagal, Deepanjali Nagar, Kodigehalli, Hessarghatta, Chikkabanavara, 
Thavarekere, Kamakshipalya, Mathikere, Hosakerehalli, Varthur and Bellandur) to Bruhat Bangalore 
Mahanagara Palike and 13 lakes (Jakkur, Rachenahalli Venkateshpura, Sampigehalli, Kothanur, 
Thalagattapura, Konasandra, Sompura, Mallathahalli, Ramasandra, Konagatta, Ullala and Madavara) to 
Bangalore Development Authority for development with certain conditions. It has been emphasized that 
the ownership of the lakes shall remain with the Government and the Bruhat Bangalore Mahanagara 
Palike and Bangalore Development Authority shall develop lakes after evicting the encroachments. The 
public and Lokadalat also raised questions about the deteriorating conditions of these lakes in Bruhat 
Bangalore Mahanagara Palike area, on account of dumping of garbage, sewage flow, encroachment etc., 
and it was held that Bruhat Bangalore Mahanagara Palike is answerable to Lokadalat and to the Civic 
society for overall maintenance of civic amenities including the water bodies in Bruhat Bangalore 
Mahanagara Palike area. Further the concerned Departments/institutions maintaining the lakes have 
been empowered to take necessary action for eviction of encroachments, conservation of lakes and to 
effectively defend the litigations pending before different courts of law in favour of the Government vide 
Government Order read at (8) above. 

The issue was discussed in detail in the meeting held on 11-01-2010 under the Chairmanship of 
the Chief Secretary to Government of Karnataka, wherein it was resolved that all the lakes in BBMP area 
are to be transferred to Bruhat Bangalore Mahanagara Palike for protection, development and 
management. Encroachment are to be evicted with firm hand with the help of Bangalore Metropolitan 
Task Force and Revenue officials. 

The Government after consideration of the recommendation made in the meeting held under the 
Chairmanship of the Chief Secretary to Government and after careful examination of all the issues 
mentioned above decided to transfer all the lakes that are still with the Forest Department out of 115 
lakes entrusted to Forest Department vide the Government Order read at (1) above to Bruhat Bangalore 
Mahanagara Palike for Conservation, Restoration and Development. Hence the order. 

GOVERNMENT ORDER NO. FEE 139 ECO 2008, BANGALORE, DATED 19-04-2010 

Under the circumstances explained in the preamble, the Government are pleased to transfer the 

lakes in the list annexed to this Government Order out of 115 lakes entrusted to Forest Department vide 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೧೫ 





Government Order read at (1) above with immediate effect to Bruhat Bangalore Mahanagara Palike for 

conservation, restoration, development and management subject to the following terms and conditions. 

1. The Bruhat Bangalore Mahanagara Palike shall follow the recommendations made in the 
Government Order No. PWD 82 IMB 85 Bangalore dated 11-02-1988. Lakes are to be 
maintained as fresh water bodies while silted/disused tanks be revived to original status. 

The ownership of the lakes shall remain with Government in Revenue Department. 

Lakes are transferred for the restoration, conservation and developmental purposes only. 

4. The directions of the Hon'ble High Court of Karnataka in W.P. No. 31343/95 dated : 28.08.1995 
to the State Government that no tank bed land within the Bangalore Metropolitan area is granted 
or allotted shall be strictly adhered to. 

5. The encroachment of lakes shall be evicted before taken up developmental activities with 
necessary assistance from Revenue Department and Bangalore Metropolitan Task Force. 

6. Litigation pending in any court before transferring of lakes shall be managed in future and it shall 
be in the responsibility of Bruhat Bangalore Mahanagara Palike to pursue all the cases pending in 
the court effectively. The Bruhat Bangalore Mahanagara Palike shall file the affidavit impleading 
as one of the respondents in all pending cases. 

7. The Bruhat Bangalore Mahanagara Palike shall prepare Detailed Project Report (DPR) before 
development of lakes and shall get the approval of the Lake Development Authority (LDA). 

8. The Lake Development Authority shall have full powers to Supervise and Monitor the 
Conservation and Developmental activities of the lakes. 

9. In order to protect the lakes from encroachment and for effective management of lakes and for 
preservation of the habitat for ecological considerations of the animals and birds harboured in the 
lakes, the Conservation, Development and Management of lakes shall be carried out in close 
supervision of the Forest officials on deputation to the 881/೧, 

10. The Bangalore Development Authority shall transfer the lakes presently under their jurisdiction to 
Bruhat Bangalore Mahanagara Palike after completion of all the developmental works of the lakes 
for conservation and further maintenance. 

11. Four lakes namely, Nagavara, Hebbal, K.R. Puram (Vengaihnakere), Agaram which are entered 
into agreement under Public Private Partnership Model by the LDA for a period 15 years shall 
remain with the LDA till the completion of the lease period. While other four lakes namely, 
Kundalahallikere, Mahadevapura, Chellakere, and Bachikere (Kenchenahalli) which are entered 
into agreement with Institutions under “adopt a lake policy” for a period of 5 years, by the LDA, 
shall also remain with the LDA till the completion of lease period and stands transferred to BBMP 
after completion of the lease period. 

12. Jaraganahallikere which is developed by the Lake Development Authority is to be transferred to 
Bruhat Bangalore Mahanagara Palike after completion of remaining works. 

13. The Agencies entrusted for development of lakes are authorized to evict the encroachment in the 
lakes as per the existing laws and to handle all the pending court cases. 

14. Madivala kere, Hennur tank, Jaraka bande kaval tank, Mylasandra tank and Puttenahalli 
(Yelahanka) shall be continued to be maintained by the Karnataka Forest Department. 

15. Government reserves the right to withdraw/reallocate all or any of the lakes whenever required. 

16. The directions of the Hon'ble High Court of Karnataka in W.P. No. 1841/2006 dated 17.09.2008 
that no sewage and garbage is diverted to lakes, encroachment should be evicted and 
plantations should be undertaken after taking necessary technical opinion shall be strictly 
complied by the Bruhat Bangalore Mahanagara Palike. 

17. Assets created by the Karnataka Forest Department and other agencies while implementing 
various developmental schemes in these lakes, shall be enlisted, accounted and transferred to 
BBMP. 


NM 


By Order and in the name of the Governor of Karnataka, 


B. MANOHAR, 
Under Secretary to Government, 
(Ecology and Environment) 
Forest, Ecology and Environment Department. 


೧೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 


ಭಾಗ-೧ 





Annexure to Government Order No. FEE 139 ECO 2008, dated 19-04-2010 


Statement Showing the list of Lakes in Bangalore Metropolitan Area transferred to BBMP 
















































































Name of 
the Dept./ 
TANK ಕ ಗ್ಗ 
SE: (ಜ್‌ NAME OF THE TANKS ಸು be Remarks 
No. N Ha. to which 
೦. k 
the lake is 
Entrusted 
1 771 Alahalli Tank 6.13 BBMP 
2 356 | Allalsandra- Gramadakere 17.42 BBMP | Already transferred Vide G.0. 
No. FEE-172-ECO-2007 dated 
28-3-2008 for development 
3 230 Amblipura Tank- Kelaginakere 3.23 BBMP 
4 227 | Amblipura Tank-Melinakere 19.33 881/೧ | Already transferred Vide G.0. 
No. FEE-172-ECO-2007 dated 
28-3-2008 for development 
5 | 381(a) | Amruthahalli Tank 9.35 881/೧ | D-P.R.is prepared by the Lake 
Development Authority following 
NLCP guidelines and shall be 
developed accordingly by the 
BBMP 
6 682 Anche Ramanakere 3.2 BBMP 
7 717 Annapanakere 2.9 BBMP 
8 264 Arakere - Hulimavu tank 15.16 BBMP 
9 709(a) | Arehalli tank (3 small tanks) BBMP 
10 309 B. Narayanapura Tank 8.06 BBMP 
11 330(a) | Basavanapura Tank BBMP 
12 306 Benniganahalli Tank 20.64 BBMP 
13 265 Bilakanahalli Tank 4.53 BBMP 
14 295 Binamangala Tank 9.68 BBMP 
15 701 Bovimaranahalli Tank 1.29 BBMP 
16 292 Byappanahalli - Tank towards North BBMP 
17 293(a) | Byappanahally tank 3.23 BBMP 
18 276 Byrasandra Tank 10 BBMP 
19 303 Byrasandra Tank - Melinakere 5.48 BBMP 
20 313 | Channappanahalli Tank - (3 tanks) 11.13 881/೧ | Already transferred Vide G.0. 
No. FEE-172-ECO-2007 dated 
28-3-2008 for development 
21 305 Channasandra Tank 7.48 BBMP 
22 340 Channasandra Tank 15.42 BBMP 
2 | 510 | Chickabanavara Tank 30.38 851/೧ | Already transferred Vide G.0. 
No. FEE-172-ECO-2007 dated 
28-3-2008 for development 
24 706 Chikkalasandra Tank 5.16 BBMP 





























































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೧೭ 

25 514 Chokasandra Tank (17. Dasarahali) 10.65 BBMP 

26 268 Chunchughatta Tank 8.23 BBMP 

27 684 | Deevitigeramanahalli Tank 2.26 BBMP Ala ss 
28-3-2008 for development 

28 | 352 | Doddabammasandra Tank 46.44 BBMP | Already transferred Vide ಆ.0೦. 
No. FEE-172-ECO-2007 dated 
28-3-2008 for development 

29 708 Doddakere, Hoskerehalli 23.22 BBMP 

30 312 Doddanakundi Tank 47.08 BBMP 

31 720 | Dorekere, Uttarahalli Tank 11.61 881/೧ | Already transferred Vide G.0. 
No. FEE-172-ECO-2007 dated 
28-3-2008 for development 

32 273 Doresanipalya Tank 20.64 BBMP 

33 339 Dyataguttepalya 1.98 BBMP 

34 325 Dyavasandra Tank 5.81 BBMP 

35 237a Garebhavipalya Tank 9.03 BBMP 

36 347 Geddalahalli Tank 10.32 BBMP 

37 322 Giddanakere, Hudi 9.84 BBMP 

38 709 Gowdanakere Halgevaderahalli BBMP 

39 700 Gundopanth’s Tank 0.64 BBMP 

40 229 HaralurTank 5.16 BBMP 

41 322a Hudi Tank 5.32 BBMP 

42 231 Ibbluer Tank 9.03 BBMP 

43 707 Ittamadu Tank 3.46 BBMP 

44 718 Janardhanakere-Vasanthapura tank 2.58 BBMP 

45 308 K.R. Puram Tank Disel shed 9.03 BBMP 

46 713 Kadirenahalli 3.87 BBMP 

47 307 Kaggadasapura Tank 17.74 BBMP 

48 228 Kaikodanahalli Tank 27.09 BBMP 

49 508 Kamagondanhalli Tank 11.29 BBMP 

50 679 Kamakshipalya Tank BBMP 

51 704 Karisandra Tank 0.6 BBMP 

52 226 Kasavanahalli Tank 17.42 BBMP 

53 722 KasimKhananaKere-Gublal tank 6.08 BBMP 

54 698 Kempambudi Tank 14.84 BBMP Handed over during 2003 

55 238 Kodagikere Shingasandra Tank 8.71 BBMP 

56 269 Konanakunte Tank 3.71 BBMP 




















































































































೧೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 
57 299 Konena Agahara Tank 6.48 BBMP 
58 | 329 | Kowdenahalli Tank 18.06 BBMp | Already transferred Vide G.0. 
No. FEE-172-ECO-2007 dated 
28-3-2008 for development 
59 675 Kurubarahalli-Kengeri Tank 7.23 BBMP 
60 342 Lingarajapura 5.48 BBMP 
61 767 Machikere, Doddakallasandra Tank 8.87 BBMP 
62 279 Maistrypalya-Jakkasandra Tank 4.53 BBMP 
63 680 Mallagall Tank 3.87 BBMP Already transferred Vide ಅ.0೦. 
No. FEE-172-ECO-2007 dated 
28-3-2008 for development 
64 509 Mallasandra Tank 5 BBMP 
65 237b Mangammanapallya Tank 3.23 BBMP 
66 | 349 | Mathikere Tank 39.34 BBMp | Already transferred Vide G.0. 
No. FEE-172-ECO-2007 dated 
28-3-2008 for development 
67 712 Mogekere, Uttarahalli 7.1 BBMP 
68 673 Nagarabhavi tank - West 3.55 BBMP 
69 271(a) | Nainappana Settypalya-North 25 BBMP 
70 714 Nandi Settappa Tank 1.94 BBMP 
71 521 Narasappanakere-Kariobanahalli BBMP 
72 350 Narasipura Tank 4.52 BBMP 
73 683 | Nayandahalli - Halekere 5.8 881/೧ | Already transferred Vide G.0. 
No. FEE-172-ECO-2007 dated 
28-3-2008 for development 
74 683(a) | Nayandahalli Tank-North-West 4.52 BBMP 
75 520 Nelakadirenahalli Tank-Hosekere 9.34 BBMP 
76 222 Parappana Agrahara Tank 15.65 BBMP 
77 361 | Puttenahalli Tank 8.87 Keo | This lake was transferred Vide 
6.0. No. FEE-172-ECO-2007 
dated 28-3-2008 to BBMP for 
development, now retained with 
KFD. 
78 687 Sanaguruvanahalli Tank BBMP 
79 692 Sankey Tank BBMP 
80 237 Shingasandra Tank BBMP 
; Already transferred Vide ಅ.0೦. 
81 688 Shivanahally Tank (Agrahara BBMP No. ೧೮೯-172-500-2007 dated 
Dasarahally) 28-3-2008 for development 
82 357 Shivanhalli tank (Near Yelahanka) 10 BBMP 
83 672(a) | Srigandhakaval Tank 1 BBMP 
84 288 Srinivagilu Tank 21.93 BBMP 
85 768 Subbarayanakere-Doddakallasandra 1.13 BBMP 

















































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೧೯ 
86 277 Thavarekere Tank 7.1 BBMP Handed over during 2003 
87 351 Tinnalu Tank 3.87 BBMP 
88 710 Uramundinakere-Halgevadarahalli BBMP 
tank 
89 674 Valgerhalli Tank-Kelaginakere 10.81 BBMP 
90 721 | Venkatappanakere, Uttarahalli Tank 7.1 BBMP | Already transferred Vide G.0. 
No. FEE-172-ECO-2007 dated 
28-3-2008 for development 
91 302 Vibuthipura-Urumunidinakere-tank 14.83 BBMP 
92 327 Vijinapura Tank 6.45 BBMP 
93 328 Vijinapura Tank BBMP 
94 702 Yadiyur Tank 6.45 BBMP 
95 715 | Govindanaikanakere, Jaraganahall 32.25 881/೧ | After completion of all works the 
lakes shall be transferred to 
BBMP 
96 543 Bagalkunte-Doddakere 9.36 BDA 
97 672 | Bovi Basappanakere-Mallathahalli 27.1 BDA | Already transferred Vide G.0. 
No. FEE-172-ECO-2007 dated 
28-3-2008 for development 
98 497 Chikkabettahalli Tank 4.6 BDA 
99 681 Gangondanahalli Tank 0.64 BDA 
100 699 Karithimmanahally Tank 3.87 BDA 
101 705 Kathriguppe Tank 2.4 BDA 
102 267 Kothnur Tank 6.78 BDA Already transferred Vide ಅ.೦. 
No. FEE-172-ECO-2007 dated 
28-3-2008 for development 
103 519 Nelakadirenahalli Tank-Halekere 3.07 BDA 
104 | 346 | Hennur Tank 25.8 ನಗ. |RE.0- office 206 895 (90 
105 | 507 | Jarakabandekaval Tank KEDRON BASEMAN 35, 
106 | 275 | Madivala Tank 114.16 [ಸು ES 6103110 114111 by 
Forest Department 
107 | 723 | Mylasandra Tank-2 11.94 KE *' | 2030110191110(511 Reserve 
Forest 
108 278 Agaram Tank 48.38 LDA Entered into Lease Agreement 
) under PPP Model by LDA 
109 | 711 | Bachikere Kenchanahalli 1.61 LDA ಜ್‌ adopt a lake policy by 
110 | 341 | Challakere Tank 10.32 LDA ಟ್‌ adopt a lake policy by 
111 353 Hebbal Tank 645 LDA Entered into Lease Agreement 
| under PPP Model by LDA 
112 | 330 | ಓಣ. Puram Tank 21.78 Loa | Entered into Lease Agreement 
under PPP Model by LDA 
113 | 315 | Kundalahalli Tank 10.48 LDA ag adopt a lake policy by 























೧೮೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





























114 | 310 | Mahadevapura Tank LDA 2 adopt a lake policy by 
115 | 354 | Nagawara Tank 43.86 oA este mo Lease ಕ ಟ್ಟು 
under PPP Model by LDA 


























Abstract of the Lakes 
Sl.No. Agencies entrusted No. of Lakes 
1 BBMP 94 
2 BDA 8 
3 LDA 8 
4 KFD 5 
TOTAL 115 

















Note : Location of the above lakes and extent as furnished in Annexure to ಅ.೦. No. PWD 82 
IMB 85, dt: 11-02-1988. (as per Lakshman Rau Committee Report) holds good 


B. MANOHAR, 
Under Secretary to Government, 


ಪಿ.ಆರ್‌. 1135 (Ecology and Environment) 
Forest, Ecology and Environment Department. 


ಆರ್ಥಿಕ ಸಚಿವಾಲಯ 
ಅಧಿಕೃತ ಜ್ಞಾಪನ ಸಂಖ್ಯೆ: ಆಇ (ವಿ) 16 ಪಿಇಎನ್‌ 2009 ಬೆಂಗಳೂರು, ದಿನಾಂಕ: 17/21-04-2010 


ವಿಷಯ : ಕಾಣೆಯಾದ ಕುಟುಂಬ ಪಿಂಚಣಿದಾರರ ಕುಟುಂಬಕ್ಕೆ ಉಪದಾನ ಮಂಜೂರಾದ ಬಗ್ಗೆ. 
ಉಲ್ಲೇಖ : 1. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಆಇ (ವಿ) 44 ಪಿಇಟಿ 96 (ಎ) ದಿನಾಂಕ: 24-02-1997. 
2. ಮಹಾಲೇಖಾಪಾಲರ ಪತ್ರ ಸಂಖ್ಯೆ: ಪಿಎಂ/ಜಿ-1/ಎಫ್‌-2 (ಇ) (11)/2008-09/442-43 ದಿನಾಂಕ: 
23-10-2008. 
3. ಮಹಾಲೇಖಪಾಲರ ಪತ್ರ ಸಂಖ್ಯೆ: ಪಿಎಂ(ಜಿ-1/ಎಫ್‌-2 (ಇ) (11)/2009-10/514 ದಿನಾಂಕ: 
16-09-2009. 
ಅಧಿಕೃತ ಜ್ಞಾಪನ ಸಂಖ್ಯೆ ಆಇ (ವಿ) 44 ಪಿಇಟಿ (96) (ಎ) ದಿನಾಂಕ: 24-2-1997ರಲ್ಲಿ ಕುಟುಂಬ ನಿವೃತ್ತಿ 
ವೇತನದಾರ/ಳು. ಆತನ/ಆಕೆಯ ಕುಟುಂಬವನ್ನು ತ್ಯಜಿಸಿ ಕಣ್ಮರೆಯಾದಾಗ ಅವನಿ(ಿ)ಗೆ ಬರಬೇಕಾದ ವೇತನದ ಬಾಕಿ 
ನಗಧೀಕರಿಸಬಹುದಾದ ರಜೆಯ ವೇತನ ಮತ್ತು ಪಿಂಚಣಿದಾರನು : ಸರ್ಕಾರಿ ನೌಕರನು ಸೇವೆಯಲ್ಲಿದ್ದಾಗ ಮಾಡಿರುವ ನಾಮ 
ನಿರ್ದೇಶನವನ್ನು ಗಮನದಲ್ಲಿಟ್ಟುಕೊಂಡು ಅವನ/ಳ ಭವಿಷ್ಯನಿಧಿಯ ಖಾತೆಯಲ್ಲಿನ ಮೊಬಲಗು ಹಾಗೂ ಜೀವಿತ ಅವಧಿ ಬಾಕಿ 
ಮೊತ್ತವನ್ನು ಕರ್ನಾಟಕ ಸರ್ಕಾರಿ ನೌಕರರ (ಕು.ವಿ.ವೇ) ನಿಯಮಾವಳಿ-1964ರ ನಿಯಮ-7 ರಲ್ಲಿರುವ ಇತರೆ ಅರ್ಹ 
ಸದಸ್ಯರಿಗೆ ಅರ್ಹತಾನುಸಾರ ಮಂಜೂರು ಮಾಡಲು ಅವಕಾಶ ಮಾಡಿಕೊಡಲಾಗಿರುತ್ತದೆ. 
ಮಹಾಲೇಖಪಾಲರು ಈ ಕೆಳಕ೦ಡ ಅಂಶದ ಬಗ್ಗೆ ಸೃಷ್ಟೀಕರಣ ಕೋರಿದ್ದಾರೆ. 
ಸರ್ಕಾರಿ ನೌಕರರಾದ ಶ್ರೀಮತಿ ಎಸ್‌. ಉಮಾ, ಬೆರಳಚ್ಚುಗಾರ್ತಿ, ಅಸಿಸ್ಟೆಂಟ್‌ ಕಮೀಷನರ್‌ರವರ ಕಛೇರಿ, 
ಬೆಂಗಳೂರು (ದಕ್ಷಿಣ) ಹಾಗೂ ಶ್ರೀ ಸಣ್ಣಪುಟ್ಟ ಇವರು ಸೇವೆಯಲ್ಲಿರುವಾಗ ಮರಣ ಹೊಂದಿದ್ದು ಉಪದಾನದ ಮೊತ್ತಕ್ಕೆ 
ನಾಮ ನಿರ್ದೇಶನ ನೀಡಿಲ್ಲವೆಂದು ತಿಳಿಸಿ ದಿವಂಗತ ಎಸ್‌. ಉಮಾ ಇವರಿಗೆ ಪತಿ ಮತ್ತು ಮದುವೆಯಾಗಬೇಕಿರುವ ಮಗಳು 
ಇದ್ದು ಹಾಗೂ ದಿವಂಗತ ಸಣ್ಣಪುಟ್ಟ ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳು ಇದ್ದು ಎಸ್‌. ಉಮಾ ಅವರ ಪತಿ ಹಾಗೂ 
ಸಣ್ಣಪುಟ್ಟ ಅವರ ಪತ್ನಿ ಕಾಣೆಯಾಗಿರುವುದರಿಂದ ತ "ಉಪದಾನದ ಪಾವತಿ ಬಗ್ಗೆ ನಾಮನಿರ್ದೇಶನ ಮಾಡಿರದಿದ್ದರೂ 


ಣ 


ಸಹ ಕೆ.ಸಿ.ಎಸ್‌ -ಆರ್‌. ನಿಯಮಾವಳಿ ಅನುಸಾರ ದಿವಂಗತರ ಪತಿ ಮತ್ತು ಪತ್ನಿ ಇವರಿಗೆ ನೀಡಬಹುದಾಗಿದ್ದು, ದಿವಂಗತರ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೨೧ 





ಪತಿ ಮತ್ತು ಪತ್ನಿ 27 ವರ್ಷದಿಂದ ಕಾಣೆಯಾಗಿರುವುದರಿಂದ ಇಂತಹ ಪ್ರಕರಣಗಳಲ್ಲಿ ಉಪದಾನದ ಪಾವತಿ ಬಗ್ಗೆ ಯಾವ 
ರೀತಿ ಕ್ರಮ ಕೈಗೊಳ್ಳಬೇಕು ಹಾಗೂ ಉಪದಾನದ ಮೊತ್ತವನ್ನು ಕಾಣೆಯಾಗಿರುವ ಕುಟುಂಬ ಪಿಂಚಣಿದಾರರ ಉತ್ತರ ಜೀವಿತ 
ವ್ಯಕ್ತಿಗೆ ಬಡು ಬಗ್ಗೆ ಸ ಷ್ಟೀಕರಣ ಕೋರಿದ್ದಾರೆ. 

ವಿಷಯವನ್ನು “ಪರಿಪೂರ್ಣವಾಗಿ ಪರಿಶೀಲಿಸಿದ ನಂತರ ಅಧಿಕೃತ ಜ್ಞಾಪನ ಸಂಖ್ಯೆ: ಆಇ (ವಿ) 44 ಪಿಇಟಿ 96 (ಎ) 
ದಿನಾಂಕ: 24-2-1997 ಕೆಳಕಂಡಂತೆ ತಿದ್ದುಪಡಿ ಮಾಡಲು ಸರ್ಕಾರವು ಮಂಜೂರಾತಿ ನೀಡಿರುತ್ತದೆ. 

ದಿನಾಂಕ: 24-02-1997ರ ಅಧಿಕೃತ ಜ್ಞಾಪನದ “ಕಂಡಿಕೆ-4(ಅ) ನಂತರ ಸೇರ್ಪಡೆ” ಎಂಬ ಕಂಡಿಕೆಯ 
ಕೊನೆಯಲ್ಲಿ ಈ ಕೆಳಗಿನಂತೆ ಸೇರ್ಪಡೆ ಮಾಡುವುದು. 

ಗ್ರಾ ಚ್ಯುಟಿಯನ್ನು ಅಂತಹ ಪ್ರಕರಣಗಳಲ್ಲಿ ಊರ್ಜಿತ ನಾಮ ನಿರ್ದೇಶನದನ್ವಯ ಪಾವತಿ ಮಾಡುವುದು ಅಥವಾ 
ಊರ್ಜಿತ ನಾಮ ನಿರ್ದೇಶನ ಇಲ್ಲದ ಪ್ರಕರಣಗಳಲ್ಲಿ ಕೆ.ಸಿ.ಎಸ್‌.ಆರ್ಟ್‌. ಪ್ರಕಾರ ಪಾವತಿ ಮಾಡುವುದು. 


After the para “Addition after para 4 (1)” the following shall be added. 
DCRG in such cases shall be paid according to the valid nomination or in the absence of a valid 


nomination it shall be paid in accordance with the provisions of the KCSRs. 
ಇಂತಹ ಪ್ರಕರಣದಲ್ಲಿ ಸರ್ಕಾರದಿಂದ ಯಾವುದೇ ತರಹ ವಿಳಂಬವಾಗಿಲ್ಲವಾದುದರಿಂದ ಬಡ್ಡಿ ನೀಡಲು 


ಅವಕಾಶವಿರುವುದಿಲ್ಲ. 


ಕೆ.ಎಸ್‌. ಗೋಪಾಲಕೃಷ್ಣ 
ಪಿ.ಆರ್‌. 1136 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ (ಪ್ರಭಾರ) 
ಆರ್ಥಿಕ ಇಲಾಖೆ (ವಿಶ್ರಾಂತಿ ವೇತನ) 


ಆರ್ಥಿಕ ಸಚಿವಾಲಯ 
ವಿಷಯ : ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ನಿರ್ದೇಶನಾಲಯವನ್ನು 
ರಚಿಸುವ ಬಗ್ಗೆ. 

ಸ್ತಾವನೆ: 

ರಾಜ್ಯದಲ್ಲಿ ಸುಮಾರು 3.5 ಲಕ್ಷ ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿದ್ದು, ಪಿಂಚಣಿದಾರರ ಕುಂದು 
ಕೊರತೆಗಳನ್ನು ನಿಗಧಿತ ಸಮಯದೊಳಗೆ ಬಗೆಹರಿಸಲು ಯಾವುದೇ ಒಂದು ಇಲಾಖೆ/ವೇದಿಕೆ ಇಲ್ಲದೇ ಇರುವುದರಿಂದ 
ಪಿಂಚಣಿ ನಿರ್ದೇಶನಾಲಯವನ್ನು ರಚಿಸುವ ಅಗತ್ಯತೆ ಕಂಡುಬಂದಿದೆ. ಪ್ರಸ್ತುತ ಪಿ೦ಚಣಿ ಅನುಮೋದನೆ. ಪರಿಷ್ಕರಣೆ ಹಾಗೂ 
ಬಟವಾಡೆ ಪ್ರಕ್ರಿಯೆಗಳನ್ನು ವಿವಿಧ ಇಲಾಖೆಗಳು ಹಾಗೂ ಏಜೆನ್ಸಿಗಳಿಗೆ ಹಂಚಿಕೆ ಮಾಡಲಾಗಿದೆ. ಉದಾ: ಪಿಂಚಣಿ ದಾಖಲೆಗಳ 
ತಯಾರಿಕೆ ಅವಶ್ಯವಿದ್ದೆಡೆ "ನಿವೃತ್ತಿ ಸಮಯದಲ್ಲಿ ವೇತನ ಮರುನಿಗದಿಗೊಳಿಸುವಿಕ್ಕೆ. ಪೂರ್ವಾನ್ವಯ ಮುಂಬಡ್ತಿ ಅಥವಾ ವೇತನ 
ಬಡ್ತಿಯ ಕೋರಿಕೆಗಳು, ಇತ್ಯಾದಿಗಳನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಯು ನಿರ್ವಹಿಸುತ್ತದೆ. ಈ ಕಾರ್ಯವನ್ನು ಇತರೆ 
ಯಾವುದೇ ಇಲಾಖೆ ಅಥವಾ ಏಜೆನ್ಸಿ ನಿರ್ವಹಿಸಲು ಸಾಧ್ಯವಿಲ್ಲ. ಮಹಾಲೇಖಪಾಲರು ಪಿಂಚಣಿಯನ್ನು ಮಂಜೂರು 
ಮಾಡಿದರೆ, ಬಟವಾಡೆ ಭಾಗದ ಕಾರ್ಯವನ್ನು ಖಜಾನೆ ಇಲಾಖೆ ಮತ್ತು ಬ್ಯಾಂಕುಗಳು ನಿರ್ವಹಿಸುತ್ತವೆ. ಪಿಂಚಣಿ 
ಪ್ರಕ್ರಿಯೆಯಲ್ಲಿ ವಿವಿಧ ಕಾರ್ಯಗಳು, ಮಾಹಿತಿಗಳು ಮತ್ತು ಕೌಶಲ್ಯಗಳ ಅಗತ್ಯತೆಗಳಿರುವುದರಿಂದ ಈ ಎಲ್ಲಾ ಕಾರ್ಯಗಳನ್ನು 
ಒಂದೇ ಇಲಾಖೆಯಡಿ ತರಲು ಕಷ್ಟ ಸಾಧ್ಯ, ಈ ರೀತಿ ಕಾರ್ಯಗಳ ಹಂಚಿಕೆಯಿ೦ದಾಗಿ ಪಿಂಚಣಿದಾರರು ತಮ್ಮ 
ಕುಂದುಕೊರತೆಗಳ ನಿವಾರಣೆಗಾಗಿ ವಿವಿಧ ಇಲಾಖೆಗಳು ಆಥವ ಏಜೆನ್ನಿಗಳೊಂದಿಗೆ ತಾವೇ ಖುದ್ದಾಗಿ ವ್ಯವಹರಿಸಬೇಕಾಗಿದೆ. 
ಆದುದರಿಂದ, ಪಿಂಚಣಿದಾರರ ಕುಂದುಕೊರತೆಗಳನ್ನು ಪರಿಶೀಲಿಸಲು ಮತ್ತು ಅವುಗಳನ್ನು ಇತ್ಯರ್ಥಗೊಳಿಸಬೇಕಿರುವ 
ಇಲಾಖೆಗಳು/ಏಜೆನ್ಸಿಗಳ ಕಾರ್ಯಗಳ ಮೇಲ್ವಿಚಾರಣೆಗಾಗಿ ಒಂದು ಪ್ರತ್ಯೇಕ ಪಿಂಚಣಿ ನಿರ್ದೇಶನಾಲಯವನ್ನು ರಚಿಸುವ 
ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ರಾಜ್ಯದ 5ನೇ ವೇತನ ಆಯೋಗವು ಪಿಂಚಣಿದಾರರ ಕುಂದಕೊರತೆಗಳನ್ನು ಪರಿಶೀಲಿಸಲು 
ಪ್ರತ್ಯೇಕ ಪಿಂಚಣಿ ನಿರ್ದೇಶನಾಲಯವನ್ನು ರಚಿಸಲು ಶಿಫಾರಸು ಮಾಡಿದೆ. 

ಸರ್ಕಾರವು ಈ ಶಿಫಾರಸ್ಸನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಕಳೆದ ಕೆಲವು ವರ್ಷಗಳಿಂದ ಸಣ್ಣ ಉಳಿತಾಯ 
ಯೋಜನೆಗಳಲ್ಲಿ ಹಣ ಹೂಡಿಕೆ ಪ್ರಮಾಣವು ಇಳಿಮುಖವಾಗಿರುವುದರಿಂದ, ರಾಜ್ಯದಲ್ಲಿ ಲಾಟರಿಯನ್ನು ಸಂಪೂರ್ಣವಾಗಿ 
ನಿಷೇಧಿಸಿರುವುದರಿಂದ ಮತ್ತು ಇತರೇ ಕಾರಣಗಳಿಂದ ಈಗಿರುವ ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ ಮತ್ತು 
ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ನಿರ್ದೇಶನಾಲಯದಲ್ಲಿ ಕಾರ್ಯಭಾರವು ಗಣನೀಯವಾಗಿ 
ಕಡಿಮೆಯಾಗಿದೆ. ಆದ್ದರಿಂದ, ಪಿಂಚಣಿದಾರರ ಕುಂದುಕೊರತೆಗಳನ್ನು ಪರಿಶೀಲಿಸಲು ಹೊಸ ನಿರ್ದೇಶನಾಲಯವನ್ನು ರಚಿಸುವ 
ಬದಲಾಗಿ ಈಗಿರುವ ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ ಮತ್ತು ವಸೂಲಾತಿ, ಸಣ್ಣಿ ಉಳಿತಾಯ ಮತ್ತು ರಾಜ್ಯ 
ಲಾಟರಿ ನಿರ್ದೇಶನಾಲಯವನ್ನು ಮರು ವಿನ್ಯಾಸಗೊಳಿಸಿ ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ಥಿ-ಯಣ ನರ್ವಹಣೆ 
ನಿರ್ದೇಶನಾಲಯ ಎಂದು ಪರಿವರ್ತಿಸುವುದು ಸೂಕ್ತವೆಂದು ತೀರ್ಮಾನಿಸಲಾಗಿದೆ. 


(೬. 


೧೮೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ನಿರ್ದೇಶನಾಲಯದಲ್ಲಿ ಒಟ್ಟು 296 ಹುದ್ದೆಗಳಿದ್ದು ಹಾಲಿ ಇರುವ ಮಂಜೂರಾದ ಹುದ್ದೆಗಳನ್ನು ಹೆಚ್ಚಿಸ ದೆ ಇಲಾಖೆಯ 

ಿಸದಲ್ಲಿ ಮತ್ತು ಹುದ್ದೆಗಳ "`ಪದನಾಮಗಳಲ್ಲಿ ಕೆಲವು ಬದಲಾವಣೆ ಮಾಡಬೇಕಾದ ಅಥವಾ ಒಟ್ಟಾರೆ ಹುದ್ದೆಗಳಲ್ಲಿ ಕೆಲವನ್ನು 

ಕಫ ॥ ಸಿಂಚಣಿ, ಸಣ್ಣ "ಉಳಿತಾಯ ಮತ್ತು  ಆಸ್ತಿ-ಮಣ ನಿರ್ವಹಣೆ ನಿರ್ದೇಶನಾಲಯವಾಗಿ 
ಮರುವಿನ್ನಾಸ ಗೊಳಿಸಿ ಪರಿವರ್ತಿಸಲು ತೀರ್ಮಾನಿಸಲಾಗಿದೆ. 

ಎಂಟನೆ ಮಂಜೂರು ಪ್ರಕ್ರಿಯೆಗಳಲ್ಲಿ ಪರಿಣಾಮಕಾರಿ ಸಮನ್ವಯ ಸಾಧಿಸಲು ಹಾಗೂ ಕುಂದುಕೊರತೆಗಳನ್ನು 
ನಿವಾರಿಸುವ ದೃಷ್ಟಿಯಿಂದ ಮಾಹಿತಿ ತಂತ್ರಜ್ಞಾನ ಆಧಾರಿತ ಅಂತರ್ಜಾಲ ನಿಂಚಣಿ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸುವ 
ಅಗತ್ಯವಿದೆ. ಪಿಂಚಣಿಗೆ ಸಂಬಂಧಿಸಿದ ಕುಂದುಕೊರತೆಗಳ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸುವುದು. ನಿವುಗಳ ಮೇಲೆ ಕ್ರಮ 
ಕೈಗೊಳ್ಳಬೇಕಿರುವ ಸಂಬಂಧಪಟ್ಟ ಇಲಾಖೆ/ಏಜೆನ್ನಿಗಳ ನೋಡಲ್‌ ಅಧಿಕಾರಿಗಳಿಗೆ ಅರ್ಜಿಗಳನ್ನು ರವಾನಿಸುವುದು ಮತ್ತು 
ನಂತರದ ಸಂಪೂರ್ಣ ಪಕಿಯೆಗಳ ಬಗ್ಗೆ ಮೇಲ್ವಿಚಾರಣೆ ನಡೆಸಿ ಕೊನೆಗೆ ಸೂಕ್ತ ಪರಿಹಾರಗಳನ್ನು 'ಓಿಥವಾ ತೀರ್ಮಾನಗಳನ್ನು 
ಪಿಂಚಣಿದಾರರಿಗೆ ಒದಗಿಸುವುದು ಪಿಂಚಣಿ ನಿದೇಶನಾಲಯದ ಜವಾಬ್ದಾರಿಯಾಗಿದೆ. 

ಮ ಸರ್ಕಾರಿ ನೌಕರರ ಕಲ್ಯಾಣ ಕಾರ್ಯಕ್ರಮವಾದ ಗುಂಪು ವಿಮಾ ಯೋಜನೆಗೆ ಸಂಬಂಧಪಟ್ಟ ವಿಷಯವನ್ನು 
ಈಗಿರುವ ಸಣ್ಣ ಉಳಿತಾಯ ನಿರ್ದೇಶನಾಲಯವು ನಿರ್ವಹಿಸುತ್ತಿದೆ. ಈ ಯೋಜನೆಯು ಕರ್ನಾಟಕ ಸರ್ಕಾರಿ ವಿಮಾ 
ಇಲಾಖೆಯು ನಿರ್ವಹಿಸುತ್ತಿರುವ ಕಡ್ಡಾಯ ವೈಯಕ್ತಿಕ ವಿಮಾ ಯೋಜನೆಯ ಮಾದರಿಯಲ್ಲಿಯೇ ಇದೆ. ಆದುದರಿಂದ, 
ಸರ್ಕಾರಿ ನೌಕರರ ಗುಂಪು ವಿಮಾ ಯೋಜನೆಯನ್ನು ಜಾರಿಗೊಳಿಸುವ ಹಾಗೂ ಅದರ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು 
ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಗೆ ವರ್ಗಾಯಿಸಲು ತೀರ್ಮಾನಿಸಲಾಗಿದೆ. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಇ 25 ಸಉಲಾ 2010, ಬೆಂಗಳೂರು, ದಿನಾಂಕ: 21ನೆ ಏಪ್ರಿಲ್‌ 2010. 
Ll. ಪ್ರಸ್ತಾವನೆಯಲ್ಲಿ eS ಕಾರಣಗಳ ಹಿನ್ನೆಲೆಯಲ್ಲಿ ಈಗಿರುವ ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ 
ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ನಿರ್ದೇಶನಾಲಯವನ್ನು ಮರು ವಿನ್ಯಾಸಗೊಳಿಸಿ "ಪಿಂಚಣಿ, 
ಸಣ್ಣ ಉಳಿತಾಯ ಮತ್ತು” ಆಸ್ತಿ-ಮಣ ನಿರ್ವಹಣೆ ನಿರ್ದೇಶನಾಲಯ' (Directorate of Pension Small Savings and 
Asset Liability Monitoring) ಎ೦ದು ಪುನರ್‌ರಚಿಸಿ ಆದೇಶಿಸಲಾಗಿದೆ. 
2. ಈ ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ-ಯಣ ನಿರ್ವಹಣೆ ನಿರ್ದೇಶನಾಲಯ ನಿರ್ವಹಿಸಬೇಕಿರುವ ನಿರ್ದಿಷ್ಟ 
ಪಾತ್ರ ಮತ್ತು ಜವಾಬ್ದಾರಿಗಳು ಕೆಳಕಂಡಂತಿವೆ. 

1. ಪಿಂಚಣಿಗೆ ಸಂಬಂಧಪಟ್ಟಂತೆ ನಿರ್ದೇಶನಾಲಯದ ಪಾತ್ರ: 

8) ಪಿಂಚಣಿ ಮಂಜೂರಾತಿ, ಪರಿಷ್ಕರಣೆ ಮತ್ತು ಪಾವತಿ ಬಗ್ಗೆ ಮಾರ್ಗಸೂಚಿಗಳನ್ನು ಮತ್ತು ಕೈಪಿಡಿಯನ್ನು 
ತಯಾರಿಸುವುದು; 

0) ಪಿಂಚಣಿ ಮಂಜೂರಾತಿ, ಪ್ರಕ್ರಿಯೆಯ ಎಲ್ಲಾ ಹಂತಗಳಲ್ಲಿ ಕಾಲಮಿತಿಯನ್ನು ನಿಗದಿಪಡಿಸುವುದು ಮತ್ತು 
ತಪಾಸಣಾ ಪಟ್ಟಿಯನ್ನು (ಚೆಕ್‌ಲಿಸ್ಟ್‌) ತಯಾರಿಸುವುದು; 

0) ಪೂರ್ವ ನಿರ್ಧಾರಿತ ಕಾಲಮಿತಿಯನ್ನು ಸಂಬಂಧಪಟ್ಟ ವಿವಿಧ ಇಲಾಖೆ/ಏಜೆನ್ನಿಗಳು ಪಾಲಿಸುತ್ತಿರುವುದನ್ನು 
ಪರಿಶೀಲಿಸಲು ವ್ಯವಸ್ಥೆಯೊಂದನ್ನು ರೂಪಿಸುವುದು; 

6) ಯಾವುದೇ ಇಲಾಖೆ/ಏಜೆನ್ಸಿ ನಿಯಮಗಳಂತೆ ಕ್ರಮ ಕೈಕೊಳ್ಳಲು ಪದೇ ಪದೇ ವಿಫಲವಾಗುತ್ತಿದ್ದಲ್ಲಿ ಸೂಕ್ತ 
ಪರಿಹಾರಾತ್ಮಕ ಕ್ರಮಗಳನ್ನು ಸೂಚಿಸುವುದು; 

9) ಪಿಂಚಣಿ ಸಂಬಂಧಿತ ಕುಂದುಕೊರತೆಗಳ ಬಗ್ಗೆ ಅರ್ಜಿಗಳನ್ನು ತಾಲ್ಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ 
ಸ್ವೀಕರಿಸುವುದು, ಮತ್ತು ಅವುಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಲು ಸಹಾಯ ಮಾಡುವುದು; 

ಪಿಂಚಣಿ ಕುಂದುಕೊರತೆಗಳ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸಲು, ವರ್ಗೀಕರಿಸಲು, ಪರಿಶೀಲಿಸಲು ಹಾಗೂ 
ಮೇಲ್ವಿಚಾರಣೆ ಕೈಗೊಳ್ಳಲು ಮಾಹಿತಿ ತಂತ್ರಜ್ಞಾ ಅಧಾರಿತ ಅಂತರ್ಜಾಲ ವ್ಯವಸ್ಥೆಯನ್ನು 
ಬಂದ. ಈ “ವ್ಯವಸ್ಥೆಯ ಎವರಗಳನ್ನು ಆದೇಶದ ಅನುಬಂಧದಲ್ಲಿ ಸಲಾಗಿದೆ; 

9) ಪಿಂಚಣಿ ದಾಖಲೆಗಳನ್ನು " ಪರಿಶೀಲಿಸುವ ಆಧಾ ನಾಯಿಗೆ ಸೂಕ್ತ ತರಬೇತಿಯನ್ನು 
ಆಯೋಜಿಸುವುದು. 

|. ಸಣ್ಣ ಉಳಿತಾಯಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನಾಲಯದ ಪಾತ್ರ: 

೧) ಸಣ್ಣ ಉಳಿತಾಯ ಏಜೆಂಟ್‌ಗಳ ನೋಂದಣಿಯನ್ನು ನವೀಕರಿಸುವುದು; 
ಅಂಕಿ-ಅಂಶಗಳ ಸಂಗ್ರಹಣೆ ಹಾಗೂ ಉಳಿತಾಯ ಸಂಬಂಧಿತ ಕಾರ್ಯಕ್ರಮಗಳನ್ನು ಉತ್ತೇಜಿಸುವುದು. 
Il. ಆಸ್ತಿ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತೆ ನಿರ್ದೇಶನಾಲಯದ ಪಾತ್ರ: 
) ರಾಜ್ಯ ಸರ್ಕಾರದ ಠಕ್ಸಿಟಿ ಹೂಡಿಕೆಗಳ ಬಗ್ಗೆ ಮತ್ತು ಲಾಭಾಂಶ ಸ್ವೀಕೃತಿಗಳ ಬಗ್ಗೆ ಮೇಲ್ವಿಚಾರಣೆ: 
) ಈಕ್ವಿಟಿ ದಾಖಲೆಗಳನ್ನು ಡೀಮೆಟಿರಿಯಲೈಸ್‌ ಮಾಡುವುದು ಮತ್ತು ಅವುಗಳನ್ನು ಸುರಕ್ಷಿತವಾಗಿಡುವುದು. 


ನ್‌ 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೨೩ 
) ರಾಜ್ಯ ಸರ್ಕಾರವು ನೀಡಿರುವ ಸಾಲಗಳ ಖಾತೆಗಳನ್ನು ಅವುಗಳ ಷರತ್ತು ಮತ್ತು ನಿಬಂಧನೆಯನ್ವಯ 
ನಿರ್ವಹಿಸುವುದು. 
೧1) ಸಾಲ ಮರುಪಾವತಿ ಮತ್ತು ಬಾಕಿ ಉಳಿದಿರುವ ಸಾಲಗಳ ಮೇಲ್ವಿಚಾರಣೆ. 
V. ಯಣ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತೆ ನಿರ್ದೇಶನಾಲಯದ ಪಾತ್ರ: 
೧) ಸರ್ಕಾರಿ ಖಾತರಿಗಳ ಮೇಲ್ವಿಚಾರಣೆ ಮತ್ತು ಸಾಲಗಳ ಮರುಪಾವತಿಯಾಗುವಂತೆ ನೋಡಿಕೊಳ್ಳುವುದು. 
೦) ಸಾಲಗಳನ್ನು ಮರುಪಾವತಿಸದಿದ್ದಲ್ಲಿ ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು; 
0) ಸರ್ಕಾರಿ ಖಾತರಿ ಶುಲ್ಕಗಳ ಪಾವತಿ ಬಗ್ಗೆ ಮೇಲ್ವಿಚಾರಣೆ; 
4) ರಿಸ್ಕ್‌ ಆಧಾರಿತ ಖಾತರಿಯನ್ನು ನಿಗದಿಗೊಳಿಸುವ ಮಾದರಿಯನ್ನು ತಯಾರಿಸುವುದು. 
3. ಸರ್ಕಾರಿ ನೌಕರರ ಗುಂಪು ವಿಮಾ ಯೋಜನೆಯನ್ನು ಜಾರಿಗೊಳಿಸುವ ಹಾಗೂ ಮೇಲ್ವಿಚಾರಣೆ ಜವಾಬ್ದಾರಿಯನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಗೆ ವರ್ಗಾಯಿಸಲಾಗಿದೆ. 
4. ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಸಿಆಸುಇ 56 ಸಿಶಾಸೇ 2010, 


ದಿನಾಂಕ: 17-02-2010 ರಲ್ಲಿ ನೀಡಿದ ಸಹಮತಿ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎನ್‌. ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


ಸರ್ಕಾರಿ ಆದೇಶ ಸಂಖ್ಯೆ : ಆಇ 25 ಸಉಲಾ 2010, ಬೆಂಗಳೂರು, ದಿನಾಂಕ : 21-04-2010ಕ್ಕೆ ಅನುಬಂಧ 
ಮಾಹಿತಿ ತಂತ್ರಜ್ಞಾನ ಆಧಾರಿತ ಅಂತರ್ಜಾಲ ಪಿಂಚಣೆ ನಿರ್ವಹಣಾ ವ್ಯವಸ್ಥೆ: 


1, 


ಲ 


3. 


ಇದೊಂದು ಮಾಹಿತಿ ತಂತ್ರಜ್ಞಾನ ಆಧಾರಿತ ಅಂತರ್ಜಾಲ ವ್ಯವಸ್ಥೆಯಾಗಲಿದ್ದು, ಇದರ ಮೂಲಕ ಪಿಂಚಣಿ 
ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸುವುದು, ವರ್ಗೀಕರಿಸುವುದು ಮತ್ತು ಸಂಬಂಧಪಟ್ಟ ನೋಡಲ್‌ 
ಅಧಿಕಾರಿಗಳಿಗೆ ವರ್ಗಾಯಿಸುವುದು ಕಾರ್ಯವಿಧಾನಗಳ ಮೇಲ್ವಿಚಾರಣೆ ಕೈಗೊಂಡು ಅಂತಿಮ ತೀರ್ಮಾನವನ್ನು 
ತಿಳಿಸುವುದಾಗಿರುತ್ತದೆ. 

ಪ್ರತಿ ತಾಲ್ಲೂಕಿನಲ್ಲಿ ಪಿಂಚಣಿ ಕುಂದುಕೊರತೆ ಅಧಿಕಾರಿಗಳಿದ್ದು, ಪಿಂಚಣಿದಾರರು ತಮ್ಮ ಕುಂದುಕೊರತೆಗಳ ಬಗ್ಗೆ 
ಇವರನ್ನು ಸಂಪರ್ಕಿಸಬಹುದು. ಪೂರ್ವನಿರ್ಧಾರಿತ ವರ್ಗೀಕರಣದಂತೆ, ಈ ಕುಂದುಕೊರತೆಗಳನ್ನು ವರ್ಗೀಕರಿಸಿ 
ಪರಿಶೀಲನೆಗಾಗಿ ಸಂಬಂಧಪಟ್ಟ ನೋಡಲ್‌ ಅಧಿಕಾರಿಗಳಿಗೆ ವರ್ಗಾಯಿಸಲಾಗುವುದು. ಪಿಂಚಣಿ 
ಕುಂದುಕೊರತೆಗಳ ವರ್ಗೀಕರಣ ಆಧಾರದ ಮೆಲೆ ಪಿಂಚಣಿದಾರರು ನಿವೃತ್ತಿಗೊಂಡ ಆಡಳಿತ ಇಲಾಖೆಯಲ್ಲಿ, 
ಮಹಾಲೇಖಾಪಾಲರ ಕಛೇರಿಯಲ್ಲಿ, ಖಜಾನೆ ಇಲಾಖೆಯಲ್ಲಿ ಅಥವಾ ಬ್ಯಾಂಕ್‌ಗಳಲ್ಲಿ ನೋಡಲ್‌ 
ಅಧಿಕಾರಿಗಳನ್ನು ನೇಮಿಸಲಾಗುವುದು. ಈ ನೋಡಲ್‌ ಅಧಿಕಾರಿಗಳು ಕುಂದುಕೊರತೆಗಳನ್ನು ಪರಿಶೀಲಿಸಿ, 
ತೀರ್ಮಾನವನ್ನು ತಿಳಿಸುವ ಅಥವಾ ಕುಂದುಕೊರತೆಗಳನ್ನು ಪರಿಹರಿಸುವ ಮುಂದಿನ ಹಂತಕ್ಕೆ ತೀರ್ಮಾನವನ್ನು 
ಕಳುಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಒಂದು ಕಛೇರಿಯಿಂದ ಮತ್ತೊಂದು ಕಛೇರಿಗೆ ಅರ್ಜಿಗಳು 
ರವಾನೆಯಾದರೂ ಸಹ, ಈ ಅರ್ಜಿಗಳ ಚಲನವಲನಗಳನ್ನು ಈ ನಿರ್ವಹಣಾ ವ್ಯವಸ್ಥೆಯಿಂದ ತಿಳಿಯಬಹುದು. 
ಅಲ್ಲದೇ ಪೂರ್ವನಿರ್ಧಾರಿತ ಕಾಲಾವಧಿಯಲ್ಲಿ ಕುಂದುಕೊರತೆಗಳನ್ನು ಪರಿಶೀಲಿಸಲು ಹಾಗೂ ತೀರ್ಮಾನವನ್ನು 
ತೆಗೆದುಕೊಳ್ಳಬೇಕಾಗುವುದು. ಪೂರ್ವನಿರ್ಧಾರಿತ ಕಾಲಾವಧಿಯಲ್ಲಿ ನೋಡಲ್‌ ಅಧಿಕಾರಿಗಳು 
ಕುಂದುಕೊರತೆಗಳನ್ನು ಪರಿಶೀಲಿಸದಿದ್ದಲ್ಲಿ, ಮೇಲಿನ ಉಸ್ತುವಾರಿ ಅಧಿಕಾರಿಗಳ ಹಂತಕ್ಕೆ ಕುಂದುಕೊರತೆಗಳನ್ನು 
ಈ ನಿರ್ವಹಣಾ ವ್ಯವಸ್ಥೆ ಕಳುಹಿಸಿಕೊಡುತ್ತದೆ. ಇದರಲ್ಲಿ ಕೇಂದ್ರಿಕೃತ ಮೇಲ್ವಿಚಾರಣೆ ವ್ಯವಸ್ಥೆಯಿದ್ದು, ಪಿಂಚಣಿ 
ನಿರ್ದೇಶನಾಲಯವು ಈ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ನಿರ್ವಹಿಸಲಿದೆ. 

ಸಹಾಯಕ ನಿರ್ದೇಶಕರ ಮಟ್ಟದ ಅಧಿಕಾರಿಯಾದ ಜಿಲ್ಲಾ ಪಿಂಚಣಿ ಅಧಿಕಾರಿಯ ಮೇಲ್ವಿಚಾರಣೆಯಲ್ಲಿ, ಪ್ರತಿ 
ತಾಲ್ಲೂಕಿನ ಪಿಂಚಣಿ ಕುಂದುಕೊರತೆ ಅಧಿಕಾರಿಯು ಕೆಲಸ ನಿರ್ವಹಿಸುವರು. ರಾಜ್ಯ ಮಟ್ಟದಲ್ಲಿ, ಎಲ್ಲಾ 
ಮೇಲ್ವಿಚಾರಣಾ ಜವಾಬ್ದಾರಿಗಳನ್ನು ನಿರ್ದೇಶಕರು ನಿರ್ವಹಿಸುತ್ತಾರೆ. 


ಪಿ.ಆರ್‌. 1137 


೧೮೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





ಆರ್ಥಿಕ ಸಚಿವಾಲಯ 


ವಿಷಯ : ಆರ್ಥಿಕ ಇಲಾಖೆಯ ಸಮ್ಮತಿಯನ್ನು ನೀಡಲಾಗಿದೆ ಎಂಬುದಾಗಿ ಭಾವಿಸಬಹುದಾದಂಥ 
ಪ್ರಕರಣಗಳು - ಹಣ ಬಿಡುಗಡೆ ಬಗ್ಗೆ. ಅಧಿಕಾರ ಪ್ರತ್ಯಾಯೋಜನೆ-2010-11ರ ಬಗ್ಗೆ 
ಸೂಚನೆಗಳು. 


ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2009 ದಿನಾಂಕ: 16-05-2008. 
2. ಸರ್ಕಾರಿ ಆದೇಶ ಸಂಖ್ಯೆ ಆಇ 2 ಟಿಎಫ್‌ಪಿ 2009 ದಿನಾಂಕ: 6-6-2009. 

ಪ್ರಸ್ತಾವನೆ : 

ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ಮುಂದುವರೆದ ರಾಜಸ್ವ ವೆಚ್ಚಗಳಿಗೆ ಸಂಬಂಧಿಸಿದಂತೆ ಎಲ್ಲ ರಾಜಸ್ವ 
ಲೆಕ್ಕಶೀರ್ಷಿಕೆಗಳಲ್ಲಿ ಆಯವ್ಯಯದಲ್ಲಿ ಒದಗಿಸಲಾದ ಮೊತ್ತದ ಶೇಕಡ 50 ರಷ್ಟನ್ನು ಬಿಡುಗಡೆ ಮಾಡಲು ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಮೇಲೆ (1ರಲ್ಲಿ ಓದಲಾದ ದಿನಾಂಕ: 16-05-2008 ರ ಆದೇಶದ ಪ್ಯಾರಾ (1) ರಲ್ಲಿ ಅಧಿಕಾರಗಳನ್ನು 
ಪ್ರತ್ಯಾಯೋಜಿಸಲಾಗಿದೆ. ಸದರಿ ಆದೇಶದಲ್ಲಿ ಹಣದ ವಾಸ್ತವಿಕ ಉಪಯುಕ್ತತೆ ಹೊರತುಪಡಿಸಿ ಮೊದಲ 2 ತ್ರೈಮಾಸಿಕದಲ್ಲಿ 
ಹಣವನ್ನು ಬಿಡುಗಡೆ ಮಾಡಲು ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿದೆ. ಆದರೆ ಈ ಹಿಂದೆ ಬಿಡುಗಡೆ ಮಾಡಿದ ಹಣದ 
ವಾಸ್ತವಿಕ ಉಪಯುಕ್ತತೆಯನ್ನು ಅರಿತು ಹಣ ಬಿಡುಗಡೆಯನ್ನು ಕ್ರಮಬದ್ಧಗೊಳಿಸುವ ಅಗತ್ಯತೆ ಇರುತ್ತದೆ. 


ದಿನಾಂಕ: 16-5-2008 ರ ಆದೇಶದ ಕಂಡಿಕೆ (3) ರಲ್ಲಿ ಹೆಚ್ಚು ಹಣ ಹಂಚಿಕೆ ಮಾಡಿರುವ ಕೆಲವು ಯೋಜನೆಗಳಿಗೆ 
ಮತ್ತು ವೆಚ್ಚಗಳ ಬಾಬುಗಳಿಗೆ ಆರ್ಥಿಕ ಇಲಾಖೆಯ ಪೂರ್ವಾನುಮತಿ ಪಡೆದು ಹಣ ಬಿಡುಗಡೆ ಮಾಡಲು ಸೂಚಿಸಲಾಗಿದೆ. 
2008-09ನೇ ಸಾಲಿಗೆ ಅಂತಹ ಬಾಬುಗಳ ಪಟ್ಟಿಯನ್ನು ಮೆಲೆ (1ರಲ್ಲಿ ಓದಲಾದ ಆದೇಶದ ಅನುಬಂಧ (1ರಲ್ಲಿ 
ನೀಡಲಾಗಿದೆ. 2009-10ನೇ ಸಾಲಿಗೆ ಅಂತಹ ಬಾಬುಗಳ ಒಂದು ಪಟ್ಟಿಯನ್ನು ಮೆಲೆ (2)ರಲ್ಲಿ ಓದಲಾದ ದಿನಾಂಕ: 6-6- 
2009ರ ಆದೇಶದಲ್ಲಿ ಸೂಚಿಸಲಾಗಿದೆ. 2010-11ನೇ ಸಾಲಿಗೆ ಅಂತಹ ಬಾಬುಗಳ ಒಂದು ಪಟ್ಟಿಯನ್ನು 
ನಿರ್ದಿಷ್ಟಗೊಳಿಸಬೇಕಾಗಿದೆ. ಆದ್ದರಿ೦ದ ಈ ಆದೇಶ 


ಸರ್ಕಾರಿ ಆದೇಶ ಸಂಖ್ಯೆ: ಆಇ 1 ಟಿಎಫ್‌ಪಿ 2010, ಬೆ೦ಗಳೂರು, ದಿನಾಂಕ: 20-04-2010. 
ಈ ಆದೇಶದ ಅನುಬಂಧ-1ರಲ್ಲಿ ಸೂಚಿಸಲಾಗಿರುವ ಯೋಜನೆಗಳಿಗೆ ಮತ್ತು ವರ್ಗೀಕರಿಸಲಾಗಿರುವ ಯೋಜನೆಗಳಿಗೆ 
ಸಮಯ ಮತ್ತು ಬಿಡುಗಡೆ ಮಾಡುವ ಮೊತ್ತ ಯಾವುದೇ ಇದ್ದರೂ ಆರ್ಥಿಕ ಇಲಾಖೆಯ ಅನುಮತಿಯನ್ನು ಪಡೆದು 
ಹಣವನ್ನು ಬಿಡುಗಡೆಗೊಳಿಸಲು ಸೂಚಿಸಲಾಗಿದೆ. 


2. ಅನುಬಂಧ-1 ರಲ್ಲಿ ಸೇರಿಸದೆ ಇರುವ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪ್ರತಿ ತ್ರೈಮಾಸಿಕಕ್ಕೆ ಶೇಕಡ 25 ರಂತೆ 
ಮೊದಲ ಮತ್ತು ಎರಡನೇ ತ್ರೈಮಾಸಿಕಕ್ಕೆ ಒಟ್ಟು ಆಯವ್ಯಯದಲ್ಲಿ ಒದಗಿಸಲಾದ ಮೊತ್ತದ ಶೇಕಡ 50 ರಷ್ಟನ್ನು ಬಿಡುಗಡೆ 
ಮಾಡಬಹುದಾಗಿದೆ. ಈ ರೀತಿ ಆರ್ಥಿಕ ಇಲಾಖೆಯು ಅನುಮತಿ ನೀಡಲಾಗಿದೆಯೆಂದು ಭಾವಿಸಿ ಹಣ ಬಿಡುಗಡೆ ಮಾಡುವ 
ಮೊದಲು ಯೋಜನೆಯನ್ನು ಜಾರಿಗೊಳಿಸುವ ಏಜೆನ್ಸಿಯ ಬಳಿ ಇರುವ ಪ್ರಾರಂಭಿಕ ಶಿಲ್ಕು ಅಥವಾ ವೈಯಕ್ತಿಕ ಠೇವಣಿಯಲ್ಲಿ 
ಅಥವಾ ಬ್ಯಾಂಕಿನ ಲೆಕ್ಕದಲ್ಲಿ ಇದ್ದ ಹಣವನ್ನು ಸೇರಿಸಿ ಈ ಹಿಂದೆ ಬಿಡುಗಡೆ ಮಾಡಲಾದ ಮೊತ್ತದ ಶೇಕಡ 75 ರಷ್ಟಾದರೂ 


ಉಪಯೋಗಿಸಿಕೊಂಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಈ ಮೊತ್ತವನ್ನು ಬಿಡುಗಡೆ ಮಾಡಬಹುದಾಗಿದೆ. 

ಇತರೆ ವೆಚ್ಚದ ಬಾಬುಗಳಿಗೆ/ಯೋಜನೆಗಳಿಗೆ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಆದೇಶ ಸಂಖ್ಯೆ: ಎಫ್‌ಡಿ 1 
ಟಿಎಫ್‌ಪಿ 2008 ದಿನಾಂಕ: 16-05-2008 ಮತ್ತು ಎಫ್‌ಡಿ 2 ಟಿಎಫ್‌ಪಿ 2009 ದಿನಾಂಕ: 6-6-2009ರಲ್ಲಿ 
ಪ್ರತ್ಯಾಯೋಜಿಸಲಾದ ಅಧಿಕಾರಗಳಲ್ಲಿ ಯಾವ ಬದಲಾವಣೆಯೂ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಜಯ್‌ ಸೇಠ್‌ 
ಸರ್ಕಾರದ ಕಾರ್ಯದರ್ಶಿ (ಆ ಮತ್ತು ಸಂ) 
ಆರ್ಥಿಕ ಇಲಾಖೆ 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೨೫ 





ಇಲಾಖೆಯ ಅನುಮತಿಯನ್ನು ಪಡೆಯಬೇಕಾದ ವೆಚ್ಚದ ಬಾಬುಗಳ ಪಟ್ಟಿ. 


1. 


ಅನುಬಂಧ - 1 


ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2010 ದಿನಾಂಕ: 20-04-2010ರ ಕಂಡಿಕೆ 1ರ ಪ್ರಕಾರ ಆರ್ಥಿಕ 


ಲೋಕೋಪಯೋಗಿ ಇಲಾಖೆ, ಜಲಸಂಪನ್ಮೂಲ ಹಾಗೂ ಸಣ್ಣ ನೀರಾವರಿ ಇಲಾಖೆಗಳ ಕಾಮಗಾರಿ ಮತ್ತು 


ನಿರ್ವಹಣೆಗೆ ಸಂಬಂಧಿಸಿದಂತೆ ಬಿಡುಗಡೆಯಾಗುವ ಹಣ. 


























2. ಲೆಕ್ಕ ಶೀರ್ಷಿಕೆ “3604” ಅಡಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬಿಡುಗಡೆಯಾಗುವ ಹಣ. 
3. ರಸ್ತೆ ಸಾರಿಗೆ ಸಂಸ್ಥೆಗಳಿಗೆ ಸಹಾಯಧನ 
4. ಈ ಕೆಳಗೆ ಪಟ್ಟಿ ಮಾಡಲಾದ ಯೋಜನೆಗಳು 
ಕ್ರ.ಸ೦. ಯೋಜನೆಯ ಹೆಸರು ಲೆಕ್ಕಶೀರ್ಷಿಕೆ 
1 ಕೃಷಿ ಮತ್ತು ತೋಟಗಾರಿಕೆ 
ಬೆಳೆ ಸಾಲಕ್ಕೆ ಸಹಾಯಧನ 2401-00-110-009 (P) 
ಸಾವಯವ ಕೃಷಿ 2401-00-800-1-43(P) 
ಹೊಸ ಬೆಳೆ ವಿಮಾ ಯೋಜನೆ 2401-00-110-0-07(NP) 
2 | ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ 
ಮೀನುಗಾರರ ಅಭಿವೃದ್ಧಿ ಸಂಸ್ಥೆಗೆ ಒಳನಾಡು 
ಮೀನುಗಾರಿಕೆಯ ತೀವ್ರ ಅಭಿವೃದ್ಧಿ 2405-00-196-6-02(P) 
ಡೈರಿ ಮೂಲಭೂತ ಸೌಲಭ 2404-00-191-2-09(P) 
3 | ಒಳಾಡಳಿತ ಇಲಾಖೆ 
ಕರ್ನಾಟಕ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ 4055-00-211-0-01(P) 
ಕೆ.ಎಸ್‌.ಎ.ಎಫ್‌.ಇ. 4059-80-051-0-41(P) 
ಪೊಲೀಸ್‌ ಪಡೆಯ ಆಧುನೀಕರಣ 2055-00-115-0-00(NP) 
4 | ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ 
ಸುವರ್ಣ ಗ್ರಾಮ 4215-02-800-0-02(P) 
ಕರ್ನಾಟಕ ಪಂಚಾಯಿತಿ ಬಲವರ್ಧನೆ ಯೋಜನೆ 4515-00-103-3-00(P) 
(ಗ್ರಾಮ ಸ್ತರಾಜ್‌)-ಇಎಪಿ 
5 | ಸಹಕಾರ 
ಬೆಳೆ ಸಾಲಕ್ಕಾಗಿ ಬಡ್ಡಿ ಸಹಾಯಧನ 2425-00—107-2-41(P) 
ಸಹಕಾರಿ ಆರ್ಥಿಕ ಸಂಸ್ಥೆಗಳ ಪುನಶ್ಚೇತನಕ್ಕಾಗಿ ಆರ್ಥಿಕ ನೆರವು 2425-00-107-2-49(P) 
ಯಶಸ್ವಿನಿ 2425-00-108-0-57(೧) 
ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮಕ್ತೆ ಸಾಲಗಳು (ನಬಾರ್ಡ್‌) 6408-02-190-1-01-(P) 
6 | ಸಮಾಜ ಕಲ್ಯಾಣ 
ವಿಶೇಷ ಘಟಕ ಯೋಜನೆ- ಒಟ್ಟುಗೂಡಿಸಿದ ಮೊತ್ತ 2225-01-102-0-08(P) 
ಗಿರಿಜನ ಉಪಯೋಜನೆ-ಒಟ್ಟುಗೂಡಿಸಿದ ಮೊತ್ತ 2225-02-283-0-02(P) 
ವಿವಿಧ ಸಮುದಾಯಗಳ ಅಭಿವೃದ್ದಿ 2225-03-001-0-05(೧) 
7 | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಸರ್ಕಾರೇತರ ಸಂಸ್ಥೆಗಳಿಂದ ನಡೆಸಲ್ಪಡುವ 

ಅಂಗವಿಕಲರ ವಿಶೇಷ ಸಾಲಗಳಿಗೆ ಆರ್ಥಿಕ ನೆರವು 
ಅಂಗನವಾಡಿ ಕಾರ್ಯಕರ್ತರಿಗೆ ನೂತನ ಪಿಂಚಣಿ ವ್ಯವಸ್ಥೆ 
ಭಾಗ್ಯಲಕ್ಷಿ 


2235-02-800-0-04(P) 
2235-60-800-2-08(P) 
2235-02-102-0-25(P) 











ವಸತಿ 

ಬ್ಲಾಕ್‌ ಅನುದಾನಗಳು 

ಬ್ಲಾಕ್‌ ಅನುದಾನಗಳು 

ಇಂದಿರಾ ಆವಾಜ್‌ ಯೋಜನೆ- ರಾಜ್ನ ಪಾಲು 





2216-80-198-1-01(P) 
2216-80-198-6-02(P) 
2216-80-800-0-04(P) 








೧೮೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 


























9 ವಾಣಿಜ್ಯ ಮತ್ತು ಕೈಗಾರಿಕೆ 
ಸಿದ್ಧ ಉಡುಪು ನೀತಿ ಜಾರಿಗೊಳಿಸುವುದು 2852-08-202-7-01(೧) 
ಕಬ್ಬು ಬೆಳೆದ ರೈತರಿಗೆ ಮತ್ತು ಸಕ್ಕರೆ ಕಾರ್ಬಾನೆಗಳಿಗೆ ರಾಜ್ಯ ಸರ್ಕಾರಿ 
ವಿಶೇಷ ನೆರವು 2852-08-201-0-07(P) 
ವೈಶುಗರ್‌ 4860-04-190-1-00(P) 
ಹೂಡಿಕೆಗಳು 4851-00-103-1-01(P) 
ರಾಜ್ಯ ನವೀಕರಣ ನಿಧಿ (ಸ್ವಇಚ್ಛಾ ನಿವೃತ್ತಿ ಯೋಜನೆ ಮತ್ತು ಇತರೆ 6852-02-190-4-02(NP) 
ಪರಿಹಾರಗಳು) 
10 | ಕಾರ್ಮಿಕ 
ವಿದ್ಯಾರ್ಥಿ ಆಧಾರಿತ ಸಹಾಯಾನುದಾನ ಪದ್ಧತಿ 2230-03-101-0-36(P) 
ಹೊಸ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು 2230-03-101-0-40(P) 
ಅಸಂಘಟಿತ ಕಾರ್ಮಿಕ ನೂತನ ಪಿಂಚಣಿ ವ್ಯವಸ್ಥೆಗಾಗಿ ವಂತಿಗೆ 2230-01-800-0-04(P) 
11 | ಇಂಧನ 
ವಿದ್ಯುಚ್ಛಕ್ತಿ ಬಳಕೆಯಲ್ಲಿ ಹೂಡಿಕೆ 4801-01-190-0-09(P) 
ಗ್ರಾಮೀಣ ವಿದ್ಯುತ್ತೀಕರಣದಿ೦ದ ಉಂಟಾದ ನಷ್ಟಕ್ಕಾಗಿ ಕರ್ನಾಟಕ 2801-80-101-1-04(NP) 
ವಿದ್ಯುಚ್ಛಕ್ತಿ ಮಂಡಳಿಗೆ ಸಹಾಯಧನ 
ಪಿಂಚಣಿ ಪಾವತಿಗಾಗಿ ಅಂಶದಾನ 2801-80-101-1-13(NP) 
12 | ಕನ್ನಡ ಮತ್ತು ಸಂಸ್ಕೃತಿ 
ಕನ್ನಡ ಮತ್ತು ಸಂಸ್ಕೃತಿ ಪ್ರೋತ್ಸಾಹ 2205-00-102-4-31(P) 
ಸಾಹಿತ್ತ ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಅನುದಾನ 2205-00-102-0-77(P) 
13 | ಆಹಾರ ಮತ್ತು ನಾಗರೀಕ ಸರಬರಾಜು 
ಆಹಾರ ಸಹಾಯಧನ - 
ಆಹಾರ ಧಾನ್ಯಗಳಲ್ಲಿನ ಬೆಲೆಯಲ್ಲಿನ ವೃತ್ನಾಸ 2408-01-102-0-01(NP) 
14 ಶಿಕ್ಷಣ 
8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೈಸಿಕಲ್‌ ನೀಡಿಕೆ 2202-02-800-1-12(P) 
ಶಿಕ್ಷಣದಲ್ಲಿ ಸಹಾಯಾನುದಾನ 2202-80-800-0-35(P) 
ಸರ್ಕಾರೇತರ ತಾಂತ್ರಿಕ ಶಾಲೆಗಳು 2203-00-104-0-01(೧) 
ಪ್ರೌಢ ಶಾಲೆಗಳು 2202-02-109-0-03(P) 
(ಜಿಲ್ಲಾವಲಯ ಯೋಜನೆಗಳು) 
ನಿರ್ವಹಣೆ 2202-02-110-3-01(P) 











FINANCE SECRETARIAT 
Sub: Cases in which assent of Finance Department may be presumed to have been given- 
Delegation of Powers regarding release of funds - Instructions for 2010-11. 
Read: 1) FD1TFP 2009 dated: 16-05-2008. 
2) FD2TFP 2009 dated: 6-6-2009. 


Preamble: 

In para 1 of the Government Order dated 16-05-2008 read above, the Secretaries to Government 
have been delegated with powers to release funds for revenue expenditure upto 50% of the budgeted 
amount in respect of all the budget heads falling under the category of ongoing revenue expenditure 
subject to certain conditions. In the GO read at (1) above, the power to release for the first two quarters 
was delegated irrespective of the actual utilization of funds. There is a need to regulate the releases in 
view of the actual utilization of earlier releases. 

In para 3 of the Government Order dated 16-5-2008 read above, it has been indicated that 
release of funds for certain schemes and items of expenditure with large allocations shall be made only 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೨೭ 





with the prior concurrence of Finance Department. A list of such items for the year 2008-09 has been 
specified in Annexure | of the above Order. For the year 2009-10 a list of items for which concurrence of 
Finance Department is required for release of funds has been indicated in Govt. Order dated: 6-6-2009 
read at (2) above. For the year 2010-11 alist of such items is required to be specified. 

Hence this Order. 

Govt. Order No. FD 1 TFP 2010, Bangalore, Dated: 20-04-2010. 

1. Concurrence of Finance Department should be obtained for release of funds for the schemes and 
class of schemes listed at Annexure 1 of this Government Order irrespective of time and amount 
of release. 

2. For the schemes not covered under the list at Annexure-l. 50% of the budget provision can be 
released in two installments of 25% each in first and second quarters of a financial year. These 
releases can be made presuming concurrence of Finance Department provided at least 75% of 
the funds released earlier, including any opening balance with the implementation agency or in 
the personal deposit or bank account, have been utilized. 

The other powers delegated for release of funds vide Govt. Orders No. FD 1 TFP 2008 dated 
16-05-2008 and FD 2 TFP 2009 dated 6-6-2009 in respect of other items of expenditure/Schemes remain 
unaltered. 

By Order and in the name of the Governor of Karnataka 
Ajay Seth 
Secretary to Government (B & R) 
Finance Department 


ANNEXURE -| 
List of items of expenditure/Schemes for which concurrence of Finance Department should be taken as 
per para | of G.O. No. FD 1 TFP 2010 dated 20-4-2010. 
1. Releases of Departments of Public Works, Water Resources Minor Irrigation Works and 
maintenance. 
Releases to Urban Local bodies from Head of account “3604”. 
Subsidies to Road Transport Corporations. 
Schemes listed in the table below: 












































Sl. No. Name of the Scheme Head of Account 
1 | Agriculture & Horticulture 
Subsidy for Crop Loan 2401-00-110-0-09 (P) 
Organic Farming 2401-00-800-1-43 (P) 
New Crop Insurance Scheme 2401-00-1 10-0-07 (NP) 
2 | Animal Husbandry and Fisheries 
FFDA for Intensive Development of Inland Fisheries 2405-00-196-6-02 (P) 
Dairy Infrastructure 2404-00-191-2-09 (P) 
3 | Home Department 
Karnataka Police Housing Corporation — Construction 01 4055-00-211-0-01 (P) 
Police Quarters 
K.S.A.F.E. 4059-80-051-0-41 (P) 
Modernization of Police Forces 2055-00-115-0-00 (NP) 
4 | R.D.P.R. 











Suvarna Grama 4215-02-800-0-02 (P) 








೧೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ 


ಭಾಗ-೧ 








Karnataka Panchayat Strengthening Project (Grama Swaraj-EAP 


4515-00-103-3-00 (P) 





Co-operation 





Interest Subsidy for Crop Loan 


2425-00-107-2-41 (P) 





Financial Assistance for Revitalization of Cooperative 


Financial Institution 


2425-00-107-2-49 (P) 





Yashaswini 


2425-00-108-0-57 (P) 





Loans to Karnataka State Warehousing Corporation (NABARD 


Assistance) 


6408-02-190-1-01 (P) 





Social Welfare Department 





Special Component Plan -- Pooled Fund 


2225-01-102-0-08 (P) 





Tribal Sub Plan -- Pooled Fund 


2225-02-283-0-02 (P) 





Vividha Samudayagala Abhivridhi 


2225-03-001-0-05 (P) 





Women and Child Development Department 





Financial Assistance to Special Schools for Physically Challenged 
run by NGO’s 


2235-02-800-0-04 (P) 





New Pension System for Anganawadi Workers 


2235-60-800-2-08 (P) 














Bhagyalakshmi 2235-02-102-0-25 (P) 
8 | Housing 

Block Grants 2216-80-198-1-01 (P) 

Block Grants 2216-80-198-6-02 (P) 





Indira Awaz Yojana — State Share 


2216-80-800-0-04 (P) 





Commerce and Industries 





Garment Policy Implementation 


2852-08-202-7-01 (P) 





Special Package to Sugarcane Growers & Sugar Industries 


2852-08-201-0-07 (P) 





MYSUGAR 


4860-04-190-1-00 (P) 





Investments 


4851-00-103-1-01 (P) 





State Renewal Fund (VRS & Other Reliefs) 


6852-02-190-4-02 (NP) 









































10 | Labour 
Student Centric GIA 2230-03-101-0-36 (P) 
New Private ITIs 2230-03-101-0-40 (P) 
Contribution for New Pension System for Unorganized Workers 2230-01-800-0-04 (P) 
11 | Energy 
Investment in Power Utility 4801-01-190-0-09 (P) 
Subsidy to KPTCL for loss due to rural electrification 2801-80-101-1-04 (NP) 
Contribution to pension payment 2801-80-101-1-13 (NP) 
12 | Kannada & Culture 
Promotion of Kannada & Cultrue 2205-00-102-4-31 (P) 
Grants to Literary & Cultural Organizations 2205-00-102-0-77 (P) 
13 | Food & Civil Supplies 








Food subsidies-Differential cost of foodgrains 





2408-01-102-0-01 (NP) 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೨೯ 



































14 | Education Department 
Bicycle to VIII Standard students 2202-02-800-1-12 (P) 
Grant-in-Aid in Education 2202-80-800-0-35 (P) 
Non-Government Technical Schools 2203-00-104-0-01 (P) 
High Schools (District Sector schemes) 2202-02-109-0-03 (P) 
Maintenance 2202-02-110-03-01 (P) 
PR No. 1138 


COMMERCE AND INDUSTRIES SECRETARIAT 
Sub: Approvalto the Project Proposal of M/s Bushan Steel Ltd., to establish a 6 Million MTPA 
Integrated Steel Plant with 600 MW Co-generation Power Plant in Bagalkot District. 
Read: Proceedings of the 21° State High Level Clearance Committee (SHLCC) meeting held on 
29-03-2010. 
Preamble: 
M/s. Bhushan Steel Ltd., proposes to establish a 6 Million MTPA Integrated Steel Plant with 600 
MW Co-generation Power Plant in Bagalkot District, with an investment of Rs. 27,928 crores, generating 
employment to about 20000 persons. 
In the 21° State High Level Clearance Committee (SHLCC) meeting held on 29-03-2010, the 
proposal of the Company has been approved. 
Government has examined the recommendations made by the State High Level Clearance 
Committee in the 21° meeting held on 29-03-2010, in all aspects. 
Hence the following order. 
Government Order No.: Cl 123 SPI 2010, Bangalore Dated: 26-04-2010. 
Government is pleased to accord in principle approval to the project proposal of M/s. Bhushan 
Steel Ltd., to establish a 6 Million MTPA Integrated Steel Plant with 600 MW Co-generation Power Plant 
in Bagalkot District, with an investment of Rs. 27,928 crores, generating employment to about 20000 
persons and extend the following infrastructure facilities, incentives and concessions. 
INFRASTRUCTURE FACILITIES 


1. Land: 4000 acres - KIADB to acquire and allot at a suitable location identified by the company in 
Bagalkot District. 


2. Power: 240 MW power to be serviced by HESCOM till the commencement of the Captive Power 
Plant. 


3. Water: 259 MLD from the downstream of Almatti dam-Krishna river subject to approval of Water 
Resources Department. 





4. Incentives and Concessions: Special incentives and concessions will be considered separately. 
GENERAL TERMS AND CONDITIONS: 


1. MOU: The project proponents will have to sign a MOU with the Government of Karnataka 
during the Global Investors Meet in June 2010. 


2. Power Purchase: The project proponents should make arrangements with KPTCL to supply 
at least 15% of generated power to the state Grid through PPA with HESCOM and approach 
KERC for price fixation. 


3. Environment: The promoters to obtain CFE and CFO from KSPCB and environmental 
clearance from MOEF. GOI. 





೧೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





4. Employment: The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for 1.D. & Director of 
Industries and Commerce for monitoring. 


5. Vendor Development: Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for |.೧. & Director of 
Industries and Commerce for monitoring. 


6. Social Infrastructure Development: The Company is advised to take up social 
infrastructure development projects in the vicinity of the proposed location of the unit. A Copy 
of such projects shall be sent to the Commissioner for 1.D. & Director of Industries and 
Commerce for monitoring. 


7. Others: 


a) The project proponents shall provide employment to at least one member of the family of 
each land looser as the land is being acquired through KIADB. 


b) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 


c) The promoters shall take all authority and other necessary clearances from the 
competent authorities including GOI and shall submit milestones/progress in 
implementation of the project regularly, which will be monitored by the Department. 


This approval is valid for a period of two years from the date of issue. 
By Order and in the name of the Governor of Karnataka 
PR No. 1139 APARNA PAVATE 


Desk Officer (Technical Cell) 
Commerce & Industries Department. 


COMMERCE AND INDUSTRIES SECRETARIAT 


Sub :- Approval to the Project Proposal of M/s. Shree Shiva Sagar Sugar and Agro Products 
Ltd., to establish a “2500 TCD Sugar Plant” with “15 MW Co-generation Power Plant” at 
Udupudi Village, Ramdurga Taluk, Belgaum District. 
Read :- Proceedings of the 21° State High Level Clearance Committee (SHLCC) meeting held on 
29-03-2010. 
Preamble: 
M/s. Shree Shiva Sagar Sugar and Agro Products Ltd., proposes to establish a “2500 TCD Sugar 
Plant” with “15 MW Co-generation Power Plant’ at Udupudi Village, Ramdurga Taluk, Belgaum District 
with an investment of Rs. 95 crores, generating employment to about 1290 persons. 
In the 21° State High Level Clearance Committee (SHLCC) meeting held on 29-03-2010 the 
proposal of the Company has been approved. 
Government has examined the recommendations made by the State High Level Clearance 
Committee in the 21° meeting held on 29-03-2010 in all aspects. 
Hence the following order. 
Government Order No. Cl 154 SPI 2010, Bangalore, dated : 28-04-2010 
Government is pleased to accord in principle approval to the project proposal of M/s. Shree 
Shiva Sagar Sugar and Agro Products Ltd., to establish a “2500 TCD Sugar Plant’ with “15 MW Co- 
generation Power Plant” at Udupudi Village, Ramdurga Taluk, Belgaum District, with an investment of Rs. 
95 crores, generating employment to about 1290 persons and extend the following infrastructure facilities, 
incentives and concessions. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ೧೮೩೧ 





Infrastructure Facilities : 
1. Land: 200 acres land at Sy. Nos.9/1, 9/2, 10, 19, 20, 22/1, 22/2, 22/3, 22/4, 22/5, 22/6, 23, 
177/1, 178/3, 177/2, 177/3, 177/4, 177/5, 178/1, 178/2, 179/1A, 179/2A, 179/28, 179/18, 179/10, 
179/3, 179/4, 180 of Udapudi Village, Ramdurga Taluk, Belgaum District-u/s 109 of KLR act and 
conversion of the same for industrial use. 
2. Power: 500 KVA to be serviced by HESCOM 
3. Water: 1 MLD from Malaprabha River, subject to approval of Water Resources Department. 
4. Incentives and Concessions : As applicable under Industrial Policy of the State. 
GENERAL TERMS AND CONDITIONS : 


1. 


2. 


MOU : The project proponents will have to sign a MOU with the Government of Karnataka 
during the Global Investors Meet in June 2010. 

Environment : The promoters to obtain CFE and CFO from KSPCB and environmental 
clearance from MOEF, GOI. 

Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for 1.೧. & Director of 
Industries and Commerce for monitoring. 

Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.೧. & Director of 
Industries and Commerce for monitoring. 

Social Infrastructure Development : The Company is advised to take up social 
infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.D. & Director of Industries and 
Commerce for monitoring. 

Others : 

a) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

b) The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the project regularly, which will be monitored by the Department. 


This approval is valid for a period of two years from the date of issue. 


P.R. 1145 


By Order and in the name of the Governor of Karnataka 


(Aparna Pavate) 
Desk Officer (Technical Cell) 
Commerce & Industries Department 


COMMERCE AND INDUSTRIES SECRETARIAT 


Sub :- Approval to the Project Proposal of M/s. Hanuman Infra Energy Pvt. Ltd., to establish a 


“70 MW Thermal Power Plant’ at Ayyanahalli Village, Mariyammanahalli Hobli, Hospet 
Taluk, Bellary District. 


Read :- Proceedings of the 21° State High Level Clearance Committee (SHLCC) meeting held on 


Preamble: 


29-03-2010. 


M/s. Hanuman Infra Energy Pvt. Ltd., proposes to establish a “70 MW Thermal Power Plant” at 
Ayyanahalli Village, Mariyammanahalli Hobli, Hospet Taluk, Bellary District with an investment of Rs. 345 
crores, generating employment to about 245 persons. 


೧೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೮, ೨೦೧೦ ಭಾಗ-೧ 





In the 215" State High Level Clearance Committee (511.00) meeting held on 29-03-2010 the 
proposal of the Company has been approved. 
Government has examined the recommendations made by the State High Level Clearance 
Committee in the 21° meeting held on 29-03-2010 in all aspects. 
Hence the following order. 
Government Order No. Cl 148 SPI 2010, Bangalore, dated : 27-04-2010 
Government is pleased to accord in principle approval to the project proposal of M/s. 
Hanuman Infra Energy Pvt. Ltd., to establish a “70 MW Thermal Power Plant” at Ayyanahalli Village, 
Mariyammanahalli Hobli, Hospet Taluk, Bellary District with an investment of Rs. 345 crores, generating 
employment to about 245 persons and extend the following infrastructure facilities, incentives and 
concessions. 
Infrastructure Facilities : 
1. Land: 50 acres of land at Ayyanahalli Village, Mariyammanahalli Hobli, Hospet Taluk, Bellary 
District u/s 109 of KLR Act and conversion of the same to industrial use. 
2. Power: 3000 KVA to be serviced by GESCOM 
3. Water: 720 KLD to be met out of own borewells 
4. Incentives and Concessions : As applicable under Energy Policy of the State. 


GENERAL TERMS AND CONDITIONS : 

1. MOU : The project proponents will have to sign a MOU with the Government of Karnataka 
during the Global Investors Meet in June 2010. 

2. Power Purchase : The project proponents should make arrangements with KPTCL to supply 
at least 15% of generated power to the State Grid through PPA with respective HESCOMs 
and approach KERC for price fixation. 

3. Environment : The promoters to obtain CFE and CFO from KSPCB and environmental 
clearance from MOEF, GOI. 

4. Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with the provisions of Industrial Policy of Govt. of Karnataka. A copy of 
Human Resources Development plan shall be sent to the Commissioner for 1.D. & Director of 
Industries and Commerce for monitoring. 

5. Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for |.೧. & Director of 
Industries and Commerce for monitoring. 

6. Social Infrastructure Development : The Company is advised to take up social 
infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.D. & Director of Industries and 
Commerce for monitoring. 

7. Others: 

a. The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 

b. The promoters shall take all statutory and other necessary clearances from the 
competent authorities including GOI and shall submit milestones/progress in 
implementation of the project regularly, which will be monitored by the Department. 


This approval is valid for a period of two years from the date of issue. 
By Order and in the name of the Governor of Karnataka 


(Aparna Pavate) 
P.R. 1146 Desk Officer (Technical Cell) 
Commerce & Industries Department 


